








ವರ ಪ್ರದಾನ 


ಕಂದಗಲ್ಲ ಹಣಮಂತರಾಯರು 


ಕಂದಗಲ್ಲ ಹಣಮಂತರಾಯರು ೧೮೨೬ರಲ್ಲಿ ಬಿಜಾಪುರ ಜಿಲ್ಲೆಯ ಬೀಳಗಿ 
ತಾಲ್ಲೋಕಿನ ಕಂದಗಲ್ಲ ಗ್ರಾಮದಲ್ಲಿ ಜನಿಸಿದರು. ಇವರ ಮನೆತನದ ವೃತ್ತಿ 
ಕುಲಕರ್ಣಿಕೆ. ಕಂದಗಲ್ಲದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ವಿಜಾಪುರದಲ್ಲಿ 
ಪ್ರೌಢಶಾಲೆಯಲ್ಲಿ ಅಭ್ಯಾಸ. ಓದಿನ ಜತೆ ಜತೆಗೆ ನಾಟಕಗಳ ರಚನೆ ಹಾಗೂ 
ನಾಟಕಗಳಲ್ಲಿ ಪಾತ್ರ. ವಿದ್ಯೆಯಲ್ಲಿ ಒಲವಿಲ್ಲದ್ದರಿಂದ ಮ್ಯಾಟ್ರಿಕ್ಕುಲೇಷನ್‌ವರೆಗೆ 
ಕಲಿತು ಪುಣೆಗೆ ಹೋಗಿ ಮಿಲಿಟರಿ ಸೇರಿಕೊಂಡರು. ಅಲ್ಲಿ ಮರಾಠಿ ನಾಟಕಗಳೇ 
ನಡೆಯುತ್ತಿದ್ದುದರಿಂದ ಮರಾಠಿ ಹಿರಿಯ ನಾಟಕಕಾರರ ಪರಿಚಯ. 


ಪುಣೆಯಿಂದ ಹಿಂದಿರುಗಿದ ಮೇಲೆ ಬ್ಯಾಂಕೊಂದರಲ್ಲಿ ನೌಕರಿಗೆ ಸೇರಿದರು. 
ನಂತರ ರಾಜೀನಾಮೆ ನೀಡಿ ಗುಳೇದಗುಡ್ಡದ ರಂಗ ಕಲಾವಿದರ ಸಂಪರ್ಕ ಹೊಂದಿ 
ಪರ್ವತಿಕರ (ಕಾರಕೂನ) ಮನೆತನದ ಶ್ರೀಮತಿ ಅಂಬಾಬಾಯ್‌ ಜೊತೆ 
ವಿವಾಹವಾದರು. ನಂತರ ಗಂಗೂಬಾಯಿಯವರು ತಟ್ಟಿದ ಶ್ರೀಕೃಷ್ಣ ನಾಟಕ 
ಕಂಪನಿಯಲ್ಲಿ ಸೇರಿದರು. ತದನಂತರ ಗದುಗಿನ ಭರಮಪ್ಪನ ಕಂಪನಿಗೆ ನಾಟಕ 
ನಿರ್ದೇಶಕರಾಗಿ ಅದೇ ಸಮಯದಲ್ಲಿ (೧೯೩೬ರಲ್ಲಿ) “ವರ ಪ್ರದಾನ” ಐತಿಹಾಸಿಕ 
ನಾಟಕ ರಚನೆ. ಸ್ವಂತ ಕಂಪನಿ ಕಟ್ಟಿ "ಮಾತಂಗ ಕನ್ಯೆ', “ಬಡತನದ ಭೂತ', 
"ಬೆಳ್ಳಿಚಿಕ್ಕಿ' "ನೆತ್ತರದೌತಣ', "ಅದ್ಭುತ ರಾಮಾಯಣ' ಮುಂತಾದ ನಾಟಕಗಳ 
ರಚನೆ. ಅನೇಕ ನಾಟಕಕಾರರಿಗೆ ಮಾರ್ಗ ದರ್ಶನವನ್ನು ನೀಡಿ ರಂಗಭೂಮಿಗೆ 
ಅಪಾರ ಕೊಡುಗೆ ನೀಡಿದ್ದಾರೆ. ಇವರ ಸಾಮಾಜಿಕ ನಾಟಕಗಳಲ್ಲಿ ಪೌರಾಣಿಕ 
ನಾಟಕಗಳಲ್ಲಿಯೂ ಸಾಮಾಜಿಕ ಚಿತ್ರಣಗಳ ಸಮಸ್ಯೆಯನ್ನು ಬಿಡಿಸಿದ್ದಾರೆ. ಅವರೇ 
ಬರೆದ "ಬಡತನದ ಭೂತ' ಅವರು ಸಾಯುವವರೆಗೂ ಅವರ ಬೆನ್ನು ಬಿಡಲಿಲ್ಲ. 


ಜನಪ್ರಿಯ ಪುಸ್ತಕಮಾಲೆ 


ವರ ಪ್ರದಾನ 


ಕಂದಗಲ್ಲ ಹಣಮಂತರಾಯ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ 
ಬೆಂಗಳೂರು - ೫೬೦ ೦೧೮ 


VARA PRADANA: A reference Drama by Kandagalla 
Hanamantharaya, Published by Kannada Pustaka 
Pradhikara [Kannada Book Authority] Pampa Mahakavi 
Road, Chamarajapet, Bangalore - 560 018. 


Pages : VIII + 164 


ಪ್ರಥಮ ಮುದ್ರಣ : ೧೯೯೬ 


ಬೆಲೆ: ರೂ ೨೧-೦೦ 


ಮುದ್ರಕರು 

ಕೈಲಾಸ್‌ ಪ್ರಿಂಟರ್ಸ್‌ ಅಂಡ್‌ ಪಬ್ಲಿಷರ್ಸ್‌ 
೧೯/೪, ನಾಗಪ್ಪ ಬೀದಿ, ಪ್ಕಾಲಸ್‌ ಗುಟ್ಟಳ್ಳಿ 
ಬೆಂಗಳೂರು - ೫೬೦ ೦೦೩,() .೩೪೪೦೨೦೨ 


ಮುನುಡಿ 


a 


ಜ್ಞಾನಾರ್ಜನೆಗೆ ಅಕ್ಷರ ಮಾಧ್ಯಮವೇ ಪ್ರಮುಖ ಸಾಧನ. ಆಧುನಿಕ ಕಾಲದಲ್ಲಿ 
ತಿಳುವಳಿಕೆಯನ್ನು ನೀಡಲು ಅನೇಕ ಮಾಧ್ಯಮಗಳು ಸಿದ್ಧವಾಗಿದ್ದರೂ ಸಾಹಿತ್ಯ 
ಕೃತಿಗಳಿಗೆ ಮಾತ್ರ ಅಪೂರ್ವವಾದ ಅನನ್ಯತೆ ಇದೆ. ಸಾಹಿತ್ಯ, ಸಂಗೀತ, ಕಲೆ 
ಮುಂತಾದ ಸಾಂಸ್ಕೃತಿಕ ಅನುಭವಜ್ಞಾನದಿಂದ ಮಾನವನ ಹೃದಯದಲ್ಲಿ 
ಆತಸೌಂದರ್ಯ ವೃದ್ಧಿಸುತ್ತದೆ. ಭವ್ಯವಾದ ಪರಂಪರೆಯ್ದು ನಿರಂತರವಾಗಿ 
ಮುಂದುವರಿಸಲು ಭಾಷೆಯ ಮೂಲಕ ಅನುವಾಗುವ ಗ್ರಂಥಗಳು ಸಂಸ್ಕೃತಿಯ 
ಜೀವನಾಡಿಯಾಗಿ_ ಜೀವಂತವಾಗಿ ಸಾಗಬೇಕಾಗುತ್ತದೆ. ಈ ಸಾಗುವಿಕೆಯಲ್ಲಿ 
ಮಾನವರು ತಂತಮ್ಮನಡುವಿನ ತಿಳುವಳಿಕೆಯನ್ನು ಪರಸ್ಪರ ಅರಿಯುತ್ತ ವಿಸ್ತರಿಸುತ್ತ 
ಸಾಮರಸ್ಯಕ್ಕೆ ದಾರಿ ಮಾಡಿಕೊಡಬೇಕಾಗುತ್ತದೆ. ಇಂತಹ ಅಪರೂಪದ 
ಜ್ಲಾನಶಕ್ತಿಯನ್ನು ಒಳಗೊಂಡ ಸಾಹಿತ್ಯವನ್ನು ವಾಚಕರಿಗೆ ತಲುಪಿಸುವ 
ಜವಾಬ್ದಾರಿಯನ್ನು “ಕನ್ನಡ ಪುಸ್ತಕ ಪ್ರಾಧಿಕಾರ' ಹೊತ್ತಿದೆ. 


ಕರ್ನಾಟಕ ಸರ್ಕಾರ ಬಹುದಿನಗಳಿಂದ ಇಂತಹ ಮೌಲಿಕವಾದ ಗ್ರಂಥಗಳ 
ಪ್ರಕಟಣೆಗೆ ಪ್ರೋತ್ಸಾಹ ನೀಡುತ್ತಾ ಬಂದಿದೆ. ಶ್ರೀ ಕೆಂಗಲ್‌ ಹನುಮಂತಯ್ಯನವರು 
ಮುಖ್ಯ ಮಂತ್ರಿಯಾಗಿದ್ದ ಕಾಲದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಪ್ರಸರಣ ಕಾರ್ಯಕ್ಕೆ 
ಒತ್ತಾಸೆಯಾಗಿದ್ದರು. ಕುವೆಂಪು ಮತ್ತು ಮಾಸ್ತಿ ಅವರು ಸೇರಿ ಸಂಪಾದಿಸಿಕೊಟ್ಟ 
ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಇಲಾಖೆಯಿಂದ ಪ್ರಕಟವಾದ “ಕುಮಾರ 
ವ್ಯಾಸ ಭಾರತ' ಗ್ರಂಥ ಇಂದಿಗೂ ವಿದ್ವಾಂಸರ, ಜನಸಾಮಾನ್ಯರ ಮೆಚ್ಚಿಗೆಗೆ, 
ಪಾತ್ರವಾಗಿದೆ. ಅನಂತರ "ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ' ಕಾಲಕ್ಕೆ ಕರ್ನಾಟಕ 
ಸರ್ಕಾರವು ಇದೇ ಇಲಾಖೆಯ ಮೂಲಕ ಕನ್ನಡದ ಮೌಲಿಕವಾದ ಹಾಗೂ 
ಹಲವಾರು ವರ್ಷಗಳಿಂದ ಬೇಡಿಕೆಯಲ್ಲಿದ್ದೂ ಪುನರ್‌ ಮುದ್ರಣವಾಗದಿದ್ದ 
ನೂರಕ್ಕೂ ಹೆಚ್ಚಿನ ಗ್ರಂಥಗಳನ್ನು "ಜನಪ್ರಿಯ ಪುಸ್ತಕ ಮಾಲೆ'ಯ ಮೂಲಕ ಆಯ್ದು 
ಪ್ರಕಟಿಸಿ ಓದುಗರ ಮೆಚ್ಚಿಗೆ ಗಳಿಸಿತು. 


ಕರ್ನಾಟಕ ಸರ್ಕಾರ ಇದುವರೆಗೆ ಕನ್ನಡ ಮತ್ತು ಸ ಸಂಸ್ಕೃತಿ ಇಲಾಖೆ ಮೂಲಕ 
ತ್ತಿದ್ದ ಇಂತಹ ಅಪರೂಪದ ಕೃತಿಗಳನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ 
ಸುತ್ತಿದೆ. ಅಲ ba ಕನ್ನಡದ ಗ್ರಂಥಗಳನ್ನು ಜನಸಾಮಾನ್ಯರಿಗೆ ಎಟುಕುವ 
ಬೆಲೆಯಲ್ಲಿ ಮತ್ತೆ ಪ್ರಕಟಿಸಿ ತಲುಪಿಸುವುದೇ ಈ ಜನಪ್ರಿಯ ಪುಸ್ಕಕ ಮಾಲೆಯ 
ಮುಖ್ಯ ಗುರಿ. ಹಿಂದಿನ ಪೀ .. ಅನೇಕ ಉತ್ತಮ ಕೃತಿಗಳು ಇಂದಿನ ಪೀಳಿಗೆಯ 
ಓದುಗರಿಗೆ ಲಭ್ಯಗೊಳಿಸುವುದೇ ಈ ಖೋವಯ ಆಶಯವಾಗಿದೆ. 
ಅಲಭ್ಯ ವಾಗಿರುವ ಇತ್ತೀಚಿನ ಉತ್ತಮ ಕೃತಿಗಳನ್ನೂ ಈ ಮಾಲೆಯಲ್ಲಿ ಪ್ರಕಟಿಸಲು 
ಉದ್ದೇಶಿಸಿದೆ. 


ನ 


ಈ ಮಾಲೆಯಲ್ಲಿನ ಪುಸ್ತಕಗಳನ್ನು ಪ್ರಕಟಿಸಲು ನೆರವಾದ ಜನಪ್ರಿಯ ಪುಸ್ತಕ 
ಮಾಲೆಯ ಉಪಸಮಿತಿಯ ಸದಸ್ಯರಿಗೆ, ಪುಸ್ತಕ ಪ್ರಾಧಿಕಾರದ ಸದಸ್ಯರಿಗೆ , ವರ 
ಪ್ರದಾನ ಪುಸ್ತಕವನ್ನು ಪ್ರಕಟಿಸಲು ಅನುಮತಿ ನೀಡಿದ ಶ್ರೀಮತಿ ಸೋನುಬಾಯಿ 

ಬಿ. ಕಾಠಕೂನ ಅವರಿಗೆ ಹಾಗೂ ಅಂದವಾಗಿ ಮುದ್ರಿಸಿಕೊಟ್ಟ ಕೈಲಾಸ್‌ ಪ್ರಿಂಟರ್ಸ್‌ 
ಅಂಡ್‌ ಪಬ್ಲಿಷರ್ಸ್‌ ಅವರಿಗೆ ಕೃತಜ್ಞತೆಗಳು. 


ನೆಲಮನೆ ಕೆ. ದೇವೇಗೌಡ 
ಅಧ್ಯಕ್ಷರು 
ಕನ್ನಡ ಪುಸ್ತಕ ಪ್ರಾಧಿಕಾರ 


ವರ ಪ್ರದಾನ 


ವರ ಪ್ರದಾನ 
ಅರ್ಥಾತ್‌ 
ವಿಜಯನಗರ ಸಾಮ್ರಾಜ್ಯ 
೧ನೇ ಅಂಕ 
ಎ ೧ನೇ ಪ್ರವೇಶ 


(ಸ್ಥಳ :- ತುಂಗಾತಟಾಕ ಸಮಯ :- ಸಂಧ್ಯಾಕಾಲ) 
(ಮಾಧವಾರ್ಯರು ಭುವನೇಶ್ವರಿಯ ಸ್ತೋತ್ರ ಮಾಡುವರು) 
(ಮೂರು ಕಮಲಗಳು) 
ಮಾಧವಾಚಾರ್ಯ : ಸೀಸ ಪದ್ಯ 


ಪರಮ ಮಂಗಲ ದೇವಿ | ಕರಿನಾಡ ಕುಲದೇವಿಟ 


ಕರುಣಿಪುದು ನೀ |! ವರಧರ್ಮದೇವಿ 11೧1! 
ವರವೇದಧಾರೆ | ದುರಿತ ತಾಪ ವಿದೂರೆ! 
ಸರಿ ನಿನ್ನ ಸಮನಾರೆ । ತ್ರಿಜಗದೊಳು wou 


ಮೂರು ತೆರ ಶಕ್ತಿಗಳು 
ಕೋರುವೆನು ವರ ಜನನಿ ನಿಮ್ಮ ಬಳಿಯೇ! 
ಧರುಣಿಯನುಮುತ್ತಿರುವ ಕಾಳಿಮೆಯ ತೆರೆಯಲಿ ಟ ಪೊರೆ ದೇವಿ. 
ಶ್ರೀದೇವಿ ಮಮಭಾಗ್ಯ ದೇವಿ 11೩1! 
ಜಗನ್ಮಂಗಲೇ ಈ ಮಾಧವನ ಹೃದಯವನ್ನು ಎಷ್ಟು ಪರೀಕ್ಷಿಸಬೇಕೆನ್ನುವಿ 
ನಿನ್ನ ಮಾಯೆಯ ನಾಟಕ ಪ್ರಯೋಗಕ್ಕೆ ಪ್ರಧಾನ ರಂಗಭೂಮಿಯೆನಿಸುವ ಈ 


ವರ ಪ್ರದಾನ / ೨ 


ಭೂಮಿಯ ಮೇಲೆ ಅನೀತಿ, ಅತ್ಕಾಚಾರ, ಅಧರ್ಮಗಳು, ಅವ್ಯಾಹತವಾಗಿ 
ತಾಂಡವ ನೃತ್ಯವನ್ನು ಮಾಡುತ್ತಿರುವವು. ಧರ್ಮ ಗ್ಲಾನಿಯ ಕಾಳಿಮೆಯು ಭಾರತವನ್ನು 
ಮುತ್ತಲಾರಂಭಿಸಿದೆ. ಈ ಭಾರತದ ದುರ್ದೆಶೆಯ ಚಿತ್ರವು ಮುತ್ತಲಾರಂಭಿಸಿದೆ. 
ಈ ಭಾರತದ ಚಿತ್ರವು ನಿನಗೆ ಕಾಣುವದಿಲ್ಲವೆ? ಅಮ್ಮಾ! ಪರಬ್ರಹನು ಶ್ರೀ 
ರಾಮಕೃಷ್ಣರ ಹೆಸರಿನಿಂದ ಈ ಭಾರತಾಂಬೆಯ ತೊಡೆಯ ಮೇಲೆ ಆಡಲಿಲ್ಲವೆ? 
ಮಾತೆ! ಭಾರತ ದೇಶವು ಶಿಬಿ, ಶಿರಿಯಾಳ, ಯುಧಿಷಿರರ ಪುಣ್ಯಭೂಮಿ. 
ಭಗವಾನ್‌ ಶ್ರೀ ಕೃಷ್ಣ: ನರವೀರ ಪಾರ್ಥರ ಕರ್ಮಭೂಮಿ. ವಶಿಷ್ಟ, ವಿಶ್ವಾಮಿತ್ರ, 
ಬುದ್ಧ ಶಂಕರಾರ್ಯ ಧರ್ಮಭೂಮಿ. ಮಾತೆ! ಇದು . ನನ್ನ ಜನ್ನಭೂಮಿ, 
ಮಂಗಲಪ್ರದಳೇ! ಕೃಪಾಳುವನ್ನು ಸುರಿಸಿ ನನ್ನ ಮನದಿಚ್ಛೆಯನ್ನು ಪೂರ್ಣಗೊಳಿಸು. 
ಭುವನೇಶ್ವರಿ: ಬಾಳಾ ಮಾಧವಾ! ನಿನ್ನ ಇಚ್ಛೆಯು ಪೂರ್ಣವಾಗುವದು. 

ಆಧರೆ ಸಾಯ (ಅದೃಶ್ಯಳಾಗುವಳು) 
ಮಾಧವಾಚಾರ್ಯ : (ಆನಂದದ ಅತಿರೇಕದಿಂದ) ॥ ಸೀಸ ಪದ್ಕ॥॥ 

(ಭಾಮಿನಿ ಷಟ್ಪದಿ) 

ವಾಣಿ ವೀಣಾ ಪಾಣಿ ಕಮಲಜೆ 

ಕಾಣಿ ಪನ್ನಗ ವೇಣಿ ಶಾರದೆ. 

ಜ್ಞಾನ ಕೌಸ್ತುಭಿ ಖಣಿಯೇ ! ಸುರುಚಿರ ಕಲೆಯ ಕಲ್ಯಾಣಿ 

ವಾಣಿ ನಿಮ್ಮಯ ಕರುಣ ಕರುಣಿಸೆ 

ಜಾಣ ನೆನಪನು ಜಗದಿ ಒಡಮತಿ. 

ಗಾನ ಗೈಯುವನು ತಣಿಸಿ ಸಾಮವ ಕುಣಿಸಿ ಕ್ಲೋಣಿಯನು 

ಕಂಡೆ ಕಂಡೆನು ರವಿ ಕೋಟಿ ರಣದಿಂ | ಮಂಡಿತವಾದ 

ವಿಮಲ ಮೂರ್ತಿಯನ್ನು 
ಲಕ್ಷಿ (ಕಮಲದಿಂದೆದ್ದು ಬಾಳಾ ಮಾಧವಾ ನಿನ್ನ ಇಚ್ಛೆಯು 

ಪೂರ್ಣವಾಗುವದು.:' 

ಆದರೆ... (ಅದೃಶ್ಕಳಾಗುವಳು) 

॥ ಸೀಸ ಪದ್ಯ ॥ (ಭಾಮಿನಿ ಷಟ್ಟದಿ) 

ಕಂಡೆ ಕಂಡೆನು ಕೋಟಿ ಶತಶತ. 


ಚಂಡಕರ ಮಾನಿನಿಯ ಕಂಡೆನು 
ಕಂಡಿಹ ನೆಲವೋ ಪಾಲ್ಲಡ ಕುವರಿಯಂಬುದನು 


ಸಸ 
[el 
೧2 
೨ 


ಮಾಧವ 


ವರ ಪ್ರದಾನ / ೩ 


ಪುಂಡರೀಕಾ ನೆನೆಯ ಕರುಣದಿ 

ಕುಂಡಲಂಗಳು ಬೆಳಕು ಅಲ್ಲಿದೆ. 

ಬೆಂದ ಹೊನ್ನಿನ ಜಜಯ ಜನಕೆ ಸಿರಿಯ ಕರುಣೆಯಲಿ. 
(ಕಮಲದಿಂದೆದ್ದು ಬಾಳಾ ಮಾಧವಾ ನಿನ್ನ ಇಚ್ಛೆಯು 
ಪೂರ್ಣವಾಗುವದು. 
ಆದರೆ... (ಅದೃಶ್ಯಳಾಗುವಳು) 


॥(ಸೀಸಪದ್ಯ॥! (ಭಾಮಿನಿ ಷಟ್ಪದಿ) 


ಶಿವನ ಮೆಚ್ಚಿಸಿ! ಅವನ ಕುಣಿಸಿಹ 


ಭವನ ಸುಂದರೀ ನೀನೆ ಪಾರ್ವತಿ. 

ಧವಳೆ ಶೈಲದ ಹೃದಯ ಕಠಿಣತ 

ಹೊಯ್ದ ಕೋಮಲೆಯೇ 

ಶಿವೆಯ ದರ್ಶನದಿಂದ ಹೃದಯವು 

ದಿವಸ ಮಣಿಧವಲಿಮೆಯಗೊಳ್ಳತೆ 

ಭುವನ ವಿಜಯದ ದಾರಿ ಕಂಡಿತು. ತಾಯ ಜಗಕಾಯ 

ಸಾಕು ಜಗನ್ಮಂಗಲೇ ! ಸಕೃತ ದರ್ಶನಕ್ಕೆ ಇಷ್ಟೇ ಸಾಕು. ನನ್ನ 
ಮನದಾಶೆಯನ್ನು ಪೂರೈಸಲಿಕ್ಕೆ ಯೋಗ್ಯರಾದವರೆಂದರೆ 
ಹುಕ್ಕಬುಕ್ಕರೇ. ತಾಯಿನಾಡಿನ . ದುಃಖವನ್ನು. 
ದೂರೀಕರಿಸುವುದಕ್ಕಾಗಿ ಬೇಕಾಗುವ ಕ್ಷಾತ್ರ ತೇಜವು 
ಹುಕ್ಕಬುಕ್ಕರಿಂದಲೇ ಪ್ರಕಟಿಸಲ್ಪಡುವುದು (ನೋಡಿದಂತೆ ನಟಿಸಿ) 
ನನ್ನ ಸಚ್ಛಿಷ್ಯನು ಬರುತ್ತಿರುವನು ಅಹಹ ಮುಖದ ಮೇಲೆ 
ಕ್ಷಾತ್ರ, ತೇಜವು ಉಕ್ಕುತ್ತಿರುವುದು. ಬಾ! ಹುಕ್ಕ ಕುಮಾರಾ : 
ಸದೈವ ವಿಜಯಶಾಲಿಯಾಗು. ಆನೇಗುಂದಿಯಲ್ಲಿ 
ಕ್ಷೇಮವಷ್ಟೇ? ಜಂಬುಕೇಶ್ವರ. ಮಹಾರಾಜರು 
ಒಳಿತಾಗಿದ್ದಾರೆಯೆ? 


ಭಗವಾನರ ಅನುಗ್ರಹಕ್ಕೆ ಪಾತ್ರವಾದ ಆನೇಗುಂದಿಯ 


ವಾತಾವರಣವು ಪ್ರಮೋದ ಪರಿಮಳಗಳಿಂದ ಪುನೀತವಾಗಿ 
ಗಂಭೀರವಾಗಿರುವುದು. ಗುರುಮಹಾರಾಜ ಜಂಬುಕೇಶ್ವರ 


ಮಾಧವ 


ಮಾಧವಾ 


ವರ ಪ್ರದಾನ / ೪ 


ಪ್ರಭುಗಳು ಸರ್ವಾಧಿಕಾರಿಯ ಪದವನ್ನು ನನಗೆ 
ಕೊಡುವವರಿದ್ದಾರೆ. 

ಬಹು ಆನಂದ! ಕುಮಾರ, ಸರ್ವಾಧಿಕಾರಿಯ ಪದಕ್ಕೆ ನೀನು 
ಯೋಗ್ಯನೇ ಇರುತ್ತೀ. 

ಗುರುಮಹಾರಾಜ ! ಇಷ್ಟರಿಂದಲೇ ಹೃದಯಕ್ಕೆ 
ಶಾಂತಿಯಾಗಲಾರದು. ಭಾರತಿಯ ಬವಣೆಯು 
ದೂರವಾಗುವವರೆಗೆ ಹೃದಯದ ತಳಮಳವು ಹರಿದು 
ಹೋಗಲಾರದು. ಪರಮಪಾವನೆಯಾದ ಭಾರತಿಯ ಮೇಲೆ 
ದಿನವೂ ರಕ್ತವು, ಸುರಿಸಲ್ಪಡುತ್ತದೆ. ಧರ್ಮಗ್ಲಾನಿಯ 
ಹೊಗೆಯಿಂದ ಜನತೆಯ ಪವಿತ್ರ ದೃಷ್ಟಿಯು ಮಂದವಾಗುತ್ತ 
ನಡೆದಿದೆ. ಒಟ್ಟಾರೆ ಹಿಂದೂ .ಮಾತೆಯ ಹಿಂದುತ್ವವು 
ಲಯವಾಗುವ ಚಿನ್ಹೆ ತೋರುತ್ತಿದೆ. 

ಕುಮಾರಾ! ಭರತ ಭೂಮಿಯನ್ನು ಕಾಯುವದಕ್ಕಾಗಿ 
ಪರಬ್ರಹಮ ಹಿಮಾಚಲ ರೂಪದಿಂದ ಉತ್ತರದಲ್ಲಿ 
ನೆಲೆಸಿರುವನು. ಜಗನಾತೆಯು ಕನ್ಯಾಕುಮಾರಿಯ ರೂಪದಿಂದ 
ದಕ್ಷಿಣದಲ್ಲಿ ನಿಂತಿರುವಳು. ಸಮುದ್ರ ರಾಜನಂತೂ ಭಾರತದ 
ಮೂರು ಕಡೆಯ ಕಾವಲದ ಗುತ್ತಿಗೆಯನ್ನು ಹೊತ್ತಿರುವನು. 
ಭಾರತದ ಉದ್ದಾರಕ್ಕಾಗಿ ಪರಬ್ರಹಶ್ರಕ್ತಿಯು ಸದೈವ 
ಜಾಗೃತವಾಗಿರುತ್ತದೆ. ಕುಮಾರಾ, ಸೃಷ್ಟಿಮಾತೆಯ ಮಕ್ಕಳಾದ 
ನಾವು ಬೆಳಕು ಕತ್ತಲೆಗಳಂತಿರುವ ಸುಖ ದುಃಖಗಳನ್ನು 
ಅನುಭೋಗಿಸದಿಲ್ಲವೆ? ಆದ್ದರಿಂದ.......... 


ಗುರು ಮಹಾರಾಜ - ಸದ್ಯದ ಪರಿಸ್ಥಿತಿ ಹರಿದು ಹೋಗಲಿಕ್ಕೆ 
ಇನ್ನೂ ಕಾಲಾವಧಿಯುಂಟೆ? ಅಲ್ಲಾವುದ್ದೀನ, ಮಲೀಕ 
ಕಾಫರನು ನಿರ್ಮಿಸಿದ ಅನಾಹುತದ ಮಂದಿರಕ್ಕೆ ತುಘಲಕ 
ಸುಲ್ತಾನನು ಕಳಸವನ್ನಿಟ್ಟಿರುವನು. ಭಾರತಾಂಬೆಯು ಪರಚಕ್ರಗಳ 
ಆಘಾತದಿಂದ ಗಡಗಡನೆ ನಡುಗುತ್ತಿರುವಳು. ಉತ್ತರ 


ಮಾಧವ 


ಮಾಧವ 


ವರ ಪ್ರದಾನ / ೫ 


ಭಾರತೀಯರ ಗೋಳಕ್ಕಂತೂ ಮಿತಿಯೇ ಇಲ್ಲದಂತಾಗಿದೆ. 
ಮಹಾರಾಜ! 


ಹೀಗೆ ನಿರಾಶೆಯ ಉದ್ಗಾರಗಳನ್ನು ತೆಗೆಯಬೇಡ. ಭಾರತೀಯ 
ಬವಣೆಯನ್ನು ಬಿಡಿಸುವದಕ್ಕಾಗಿ ಭಗವಂತನು ಭೂಮಿಗಿಳಿದು 
ಬರಲಿಲ್ಲವೆ? ಯಶೋಧರಳಾದ ಭಾರತಿಯ ಪುಣ್ಯರಾಶಿಯು 
ಎಂದೂ ಕ್ಷಯವಾಗಲಾರದು. ಅಂತೇ ಭರತಭೂಮಿಯನ್ನು 
ಅಮೃತ ಭೂಮಿಯೆಂದೂ, ಭಾರತ ಪುತ್ರರನ್ನು ಅಮೃತ 
ಪುತ್ರರೆಂದೂ ಸೃತಿ, ಸ್ಪತಿಗಳೇ ಘೋಷಿಸುತ್ತವೆ. ಕುಮಾರಾ! 
ರಾಷ್ಟ್ರಮಾತೆಯ ಈ ದುಃಖಸ್ಥಿತಿಯನ್ನು ದೂರೀಕರಿಸುವದಕ್ಕಾಗಿ 
ದಿವ್ಯಶಕ್ಕಿಯನ್ನು ಭುವನೇಶ್ವರಿದೇವಿಯು ದಯಪಾಲಿಸಿರು- 
ವಳೆಂದು ತಿಳಿ (ಬುಕ್ಕ ಬರುವನು). 

ಮಗುವೆ ಚಿರಾಯುವಾಗು. ಉತ್ತರ ಭಾರತದ ವೃತ್ತಾಂತವೇನು 7 
ಸುಲ್ತಾನನು ತನ್ನ ದಾನವೀ ಕೃತಿಯನ್ನು ಹಾಗೆ ಸಾಗಿಸಿರುವನೇ? 
ಉತ್ತರ ಭಾರತವು ಸಂಕಟದ ಬೇಗೆಯಲ್ಲಿ ಸುಟ್ಟು 
ಹೋಗುತ್ತಲಿದೆ. ದಕ್ಷಿಣ ಭಾರತವು ಕೂಡಾ ಆ ಸೆಕೆಯಿಂದ 
ಕಂದಿ ಹೋಗುತ್ತಲಿದೆ. ಆದರೆ ತಮ್ಮ ದಿವ್ಯವಾದ 
ಸದ್ಭೋದಾಮೃತವನ್ನು ದಕ್ಷಿಣ ಭಾರತಕ್ಕೆ ಪಾನಮಾಡಿಸಿರುವೆ. 
ಕರ್ನಾಟಕದ ಹೃದಯ ಕರಂಡಕದಲ್ಲಿ ಸಡ್ಭೋದ ಸುಧೆಯು 
ತುಂಬಿದ್ದರಿಂದ ಕರ್ನಾಟಕವು ಸ್ವಾತಂತ್ರ್ಯ ಮಂದಿರವನ್ನು 
ನಿರ್ಮಿಸುವದಕ್ಕಾಗಿ ಹುರಿದುಂಬಿ ತಮ್ಮಆಜ್ಞೆಯ ಹಾದಿಯನ್ನು 
ನೋಡುತ್ತಲಿದೆ ಗುರುಮಹಾರಾಜ ! 

ಧನ್ಯ ! ಧನ್ಯ ! ರಾಮಲಕ್ಷಣರಂತೆ ಕಂಗೊಳಿಸುವ ನಿಮ್ಮ 
ಗುರುತ್ವವನ್ನು ನಾನು ವಹಿಸಿದ್ದರಿಂದ ನನಗೆ 
ಅತ್ಯಾನಂದವಾಗುತ್ತಲಿದೆ. | 
ಭಗವಾನ್‌! ಪರಮತಪಸ್ವಿಗಳಾದ ವಿಶ್ವಾಮಿತ್ರರು ಆ 
ರಾಮಲಕ್ಷಣರಿಗೆ ಲಭಿಸಿದಂತೆ ತಾವು ನಮಗೆ ಲಭಿಸಿದ್ದು ನಮ್ಮ 
ಜನ್ನಗಳ ಸಾರ್ಥಕವಾಯಿತು. 


ಮಾಧವ 


ಹುಕ್ಕು ಬುಕ್ಕ 


ಕರಾಳ 


ವರ ಪ್ರದಾನ / ೬ 


ಜ್ಞಾನ ಕಲಾನಿಧಿ ತಾ ಕೃಪಾಮಯ 
ಧ್ರುತಿಯ ಮೇರು ಗುರು ಗುರುದೇವ. 
ಹರಿಹರ ಮೂರ್ತಿ ಸಮಾ ಗುರುದೇವಾ. 
ಸುರತು ನೀನೇ ಗುರುವೆನುತಲಿ ನಂಬಿರುವೆ. 


ನಿಮ್ಮ ಸಾಹಸ ಶೌರ್ಯಗಳಿಂದ ಧರ್ಮಸಾಮ್ರಾಜ್ನವು 

ಅ 
ಕರ್ನಾಟಕದಲ್ಲಿ ಬೇಗನೇ ಸ್ಥಾಪಿಸಲ್ಪಡುವುದೆಂದು ಭುವನೇಶ್ವರಿ 
ಮಾತೆಯು ವರಪ್ರದಾನ ಮಾಡಿರುವಳ “ಭುವನೇಶ್ಷರೀ 


ವ 
ಮಾತಾಕಿ ಜ್ರ" 


“ಭುವನೇಶ್ವರೀ ಮಾತಕೀ ಜಯ” 


೨ನೇ ಪ್ರವೇಶ 
ಸ್ಥಳ : ಕುಂಜವನದ ಮುಂಭಾಗ 


(ಪ್ರವೇಶಿಸಿ) ನಿಜವಾಗಿ ನೋಡಿದರೆ ನಾನಿಷ್ಟು ದೊಡ್ಡ 
ಮನುಷ್ಯನಾಗುವೆನೆಂಬುದನ್ನು ಕನಸ್ಸಿನಲ್ಲಿ ಸಹ ಕಂಡಿದ್ದಿಲ್ಲ. 
ರೌದ್ರದಾಮರ ಚಾಕರಿಯನ್ನು ಕನಸ್ಸಿನಲ್ಲಿ ಸಹ ಕಂಡಿದ್ದಿಲ್ಲ. 
ಅವರ ಚಾಕರಿಯ ಬದಲಾಗಿ ಗೆಳೆತನದ ಲಾಭವಾಯಿತು. 
ಈ ಅಪೂರ್ವವಾದ ಯೋಗಕ್ಕೆ ಈ ನನ್ನ ಲೆಕ್ಕಣಕೆಯೇ 
ಕಾರಣವಾಗಿದೆ. ಜಗತ್ತಿನ ಸಕಲಜೀವ ರಾಶಿಗಳ ಪಾಪಪುಣ್ಯಗಳ 
ಲೆಕ್ಕವನ್ನಿಡುತ್ತಿರುವ ಆ ಚಿತ್ರಗುಪ್ತರ ಲೆಕ್ಕಣಿಕೆಗಳು ಸಹ ನನ್ನ 
ಲೆಕ್ಕಣಿಕೆಯ ಪಾಸಂಗಕ್ಕೆ ಸಹ ಬರಲಾರವು. ನಾನು ಒಬ್ಬರ 
ಅಕ್ಷರದಂತೆ, ಅಕ್ಷರಗಳನ್ನು ಬರೆಯುವೆ. ಈ ಕಲೆಯಲ್ಲಿ ನಾನೊಳ್ಳೆ 
ನಿಷ್ಣಾತನಾಗಿದ್ದೇನೆ. ನನ್ನ ಮುಖದ ಮೇಲಾದರೂ 
ಶ್ರೀಮಂತಿಕೆಯ ಕಳೆಯು ಇರುವದೋ ಹೇಗೆ ನೋಡುವಾ 
(ಕಿಸೆಯೊಳಗಿನ ಕನ್ನಡಿ ತೆಗೆದು ನೋಡಿ) ಅದೆ! ಅದೆ ! 


ಶಿವಾಂಗಿ 
ಕರಾಳ 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ವರ ಪ್ರದಾನ / ೭ 


ಸೌಂದರ್ಯವಾದ ಮುಖಲಕ್ಷಣವದೇ. ಶ್ರೀಮಂತಿಕೆಯ ಕಳ 
ಅದೇ! (ಎಂದು ವಕ್ರದಿಂದ ನಿಲ್ಲುವನು) 


(ಪ್ರವೇಶಿಸಿ) ಕರಾಳರಾವ? 
ಯಾರು? ನನ್ನ ಮೋಹದ ಅರಗಿಳಿಯು. 
ಪದ್ಯ 


ಬಾರೆಸರರಾಣಿ! ಭಾಮಾರತ್ನ್ಲ ಕೋಕಿಲವಾಣಿ। 
ಚಾರುಪಂಕಜ ಪಾಣಿ। ದಾರಿಯುನೊಳ್ಳ ನಿನ್ನ ಜಾಣು॥ 
ಟೊಂಕ ಬಲು ಸಂಣೂ। ಇರುವದು ಬಂಣಾತೊಳೆದ ಚಿನ್ನಾ! 
ಕಮಲ ಪುಷ್ಪದ ಕಣ್ಣು! ನಾಡಿಗೆ ಮಿಗಿಲು ಈ ಹೆಣ್ಣೂ! ಚಾರು 
ಜಲಧಾತ್ರಿ ಚಂದ್ರ ತಾನು ನಭದಿ ಹೊಳೆವಂತೆ! ತಾರೆ ಬಿಟ್ಟಂತೆ 
ರತ್ನ ಹೊಳೆವಂತೆ ಪ್ರೇಮಲೇ! ಕೋಮಲೇ, ಮೋಹಿನಿಯೇ 
ಚಂದ್ರಿಕೆಯೇ! 


ವರ್ಣ ನೋಡಿ ನಿನ್ನ ತಾಳಿತು ಮನದಿ ಚಿನ್ನಾ ಬಿನ್ನಾ ! ಚಾರು 
ಭಾಗ್ಯದ ರನ್ನಾ! ಪಾಡುವೆ ಬಾಯ್ತುಂಬ ನಿನ್ನ ॥........ 
ಏ ಶಿವಾಂಗಿ ! ನನ್ನ ಭಾಗ್ಯಕ್ಕೆ ಮೇರೆಯೇ ಇಲ್ಲ. 

ಅದು ಹೇಗೆ? p 

ನನ್ನ ಮುಖದ ಮೇಲೆ ರಾಜಲಕ್ಷಣವುಂಟು. ಒಂದಿಲ್ಲೊಂದು 
ದಿನ ನಾನು ಸಿಂಹಾಸನವ ಏರುವದೇ ನಿಶ್ಚಯ. ನೋಡು! 


ನಾನು ಒಂದು ಹೊಸ ರಾಜ್ಯ ಸ್ಥಾಪಿಸುವೆ “ರಾಜಾ ಕರಾಳರಾವ 


ಢು 


ರೌದ್ರದಾಮ ಕರ್ನಾಟಕದ ಪದಶಾಹಿ” ಎಂಬ ಪದವಿಯನ್ನು 


ಧರಿಸುವೆ. ನೀನು ಆ ಹೊಸ ರಾಜ್ಯದ ಸಾಮ್ರಾಜ್ಞಿಯಾಗುವಿ 


ಚಿಂತಿಸಬೇಡ. 


(ಸ್ವಗತ) ಇಂಥ ಶುಂಭನಿಂದ ರೌದ್ರದಾಮರು ಆವಕಾರ್ಯವನ್ನು 
ಮಾಡಿಸಿಕೊಳ್ಳುವರೋ ಏನೋ... 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ (ಸ್ರ): 


ಕರಾಳ 


ವರ ಪ್ರದಾನ / ೮ 


ಯಾಕೆ ಮೌನವನ್ನು ಧರಿಸಿದಿರಿ? ನಿಜವಾಗಿ ನಿನ್ನನ್ನು ನನ್ನ 
ಅರ್ಧಾಂಗಿಯನ್ನಾಗಿ ಮಾಡಿಕೊಳ್ಳುವೆ. 

ಕರಾಳರಾವ! ನಿನ್ನಿನ ದಿನ ನೀವು ಪ್ರಧಾನರ ಜೊತೆಯಲ್ಲಿ 
ಕಾಣುತ್ತಿರಲಿಲ್ಲ. ತಮ್ಮ ಸವಾರಿಯು ಬೇರೆ ಕಡೆಗೆ 
ಹೋಗಿತ್ತೇನು? 

ಅಹುದು ಶಿವಾಂಗಿ ನಾನು ಆ ಸ್ಥಳವನ್ನು ಮಾತ್ರ ಹೇಳಲಾರೆ... 
ಅದೇಕೆ? 

ಪುರುಷರ ಕಾರಭಾರದಲ್ಲಿ ಸ್ತ್ರೀಯರು ಮನಸ್ಸು ಹಾಕಕೂಡದು. 
ನನಗಂತೂ ಸ್ತ್ರೀಯರ ಹೆಚ್ಚಾದ ಕಾರಭಾರವೇ ಸೇರುವದಿಲ್ಲ. 
ನನ್ನ ಪತ್ನಿಯಾಗುವವಳಿಗೆ ನನ್ನ ಈ ಸ್ವಭಾವವನ್ನು ಮೊದಲೇ 


ತ್‌ 


ಹೀಗೋ ....... (ಎಂದು ಹೋಗಹತ್ತವಳು) 


ನಿಲ್ಲು ಬಂಗಾರಿ ! ಸಿಟ್ಟಿಗೇಳಬೇಡ. (ಸ್ಪ) ಸಿಟ್ಟಂತೂ ಮೂಗಿನ 
ಮೇಲೆ (ಪ್ರ) ಶಿಂಗಾರದೊಳಗಿನ ಬಂಗಾರವಾದ ಶಿವಾಂಗಿಯೇ 
ಹಟತೊಟ್ಟು ನನ್ನ ಗುಟ್ಟಿನ ಹುಟ್ಟನ್ನು ತಿಳಿಯಬೇಕೆಂದು 
ಮಾಡಿರುವಿಯಾ? 


ಸ್ಪಷ್ಟವಾಗಿ ಕೇಳಿದರೆ ಈ ಮೂರ್ಟನು ಹೇಳುವದಿಲ್ಲಾ; ಮಾತಿನ 


` ಭರದಲ್ಲಿ ಎಲ್ಲವನ್ನು ಸಾದ್ಯಂತವಾಗಿ ಹೇಳದೆ ಬಿಡುವದಿಲ್ಲ. 


(ಪ್ರ) ಕರಾಳರಾವ! ರೌದ್ರದಾಮಪ್ರಧಾನರು ಸಹ ತಮಂತೆ 
ಹೊಸ ರಾಜ್ಯವನ್ನು ಸ್ಥಾಪಿಸುವ ವಿಚಾರದಲ್ಲಿರುವರು. 


ಛೀ ಹುಚ್ಚಿ ! ಅವರ ವಿಚಾರವು ಹೀಗಲ್ಲಾ. ಅವರು ಈ ರಾಜ್ಯದ 
ಒಡೆಯರಾಗಬೇಕೆಂದು ಇಚ್ಛಿಸುತ್ತಿರಬಹುದು. ನನಗೇನು 
ಗೊತ್ತಿಲ್ಲ. ಗೊತ್ತಿದ್ದರೂ ಹೇಳುವಂತೆಯಿಲ್ಲ. 


ಿ 


ಕರಾಳ 


ಶಿವಾಂಗಿ 


ಶಿವಾಂಗಿ 


ಪರ ಪ್ರದಾನ / ೯ 


ಹೇಳದಿದ್ದರೆ ಬಿಡಿ. ನನಗೇನು ಮಾಡತಕ್ಕದ್ದು, ಅಂತೂ 
ಪ್ರಧಾನರು ಪ್ರಧಾನಿಕೆಯನ್ನು ದೂಡಿ ಅರಸೂತ್ತಿಗೆಯನ್ನು ಎ 
ಹಾಕಬೇಕೆನ್ನುವಿರೋ? 


ಹ 


ಅವರ ಇಚ್ಛೆಯ ಹೀಗೆಯಲ್ಲಾ ಮಹಾರಾಜರೇ ಅವರಿಗೆ 
ರಾಜದಂಡವನ್ನು ಒಪ್ಪಿಸಬೇಕೆಂದು ಮಾಡಿರುವರು. 


ರ್ನ 


ಅದು ಹೇಗೆ? 


ಜಂಬುಕೇಶ್ವರ ಪ್ರಭುಗಳು ತಮ್ಮಮಗಳಾದ ಲಲಿತಾಂಬಿಕೆಯನ್ನು 
ರೌದ್ರದಾಮ ಪ್ರಧಾನರಿಗೆ ಲಗ್ನ ಮಾಡಿಕೊಡುವವರಿದ್ದಾರ. 
ಆ ರಾಜ ಹಂದರದಲ್ಲಿ ನಮ್ಮಿಬ್ಬರ ಲಗ್ನವಾಗಿ ಹೋಗಲಿ. 


(ಸ್ವಗತ) ಹೀಗೆಹಾದಿಗೆಬಾ. ರೌದ್ರದಾಮನ ಕೃಷ್ಣ ಕಾರಸ್ಥಾನ 
ಒಡೆಯುವದೇ ನನ್ನ ಉದ್ದೇಶವಾಗಿದೆ (ಪ್ರಕಟ) ಕರಾಳರಾವ! 
ಲಲಿತಾಂಬಿಕಾದೇವಿಯವರು ಹುಕ್ಕ ಕುಮಾರರನ್ನು 
ಪ್ರೀತಿಸುತ್ತಿರುವರು. ಅವರನ್ನು ವರಿಸುವೆ ಎಂದು 
ಕುಮಾರಿಯವರು ಹಟತೊಟ್ಟಿರುವಂತೆ. ಮಗಳ ವಿರುದ್ಧವಾಗಿ 
ಹೋಗುವದು ಮಹಾರಾಜರಿಗೆ ಆಗದ ಮಾತು. 


ವರಂಗೋಳದಿಂದ ಓಡಿ ಬಂದ ಆ ಹುಕ್ಕನ ಕುಲಗೋತ್ರಗಳು 
ಯಾರಿಗೆ ಗೊತ್ತುಂಟು? ತಾನು ಉಚ್ಛ ಕುಲದವನೆಂದು ಆತನು 
ಹೇಳುತ್ತಿರಬಹುದು. ಅವನ ಮಾತಿಗೆ , ಕುಮಾರಿಯು , 
ಮರುಳಾದರೆ ಮಹಾರಾಜರು ಮರಳಾಗುವರೆ? ಇದೆಂದಿಗೂ 
ಆಗದ ಮಾತು. ಇತ್ತಿತ್ತಲಾಗಿ ಹುಕ್ಕರು ಮಾಧವನೆಂಬ ತಲೆ 
ತಿರುಕ ಬ್ರಾಹ್ಮಣರ ಶಿಷ್ಕನಾಗಿರುವನು. ಆ ಹಾರವನ ಮನಸ್ಸಿನಲ್ಲಿ 
ಸದಾ ರಾಜ್ಯ ಕ್ರಾಂತಿಯ ವಿಚಾರ ಅಂಥವನ ಬೆನ್ನು ಹತ್ತಿದ 
ಹುಕ್ಕನಿಗೆ ತಮ್ಮ ಹೊಟ್ಟೆಯ ಕರುಳನ್ನು ಕೊಡುವರೆ? 


ಏನೇ ಆಗಲಿ ರೌದ್ರದಾಮರ ಲಗ್ನಕ್ಕೆ ಹುಕ್ಕ ಕುಮಾರರು 
ಅಡ್ಡಾಗುವರೆ? 


ಕರಾಳ 


ಮರಾಳ' 
ಕರಾಳ 
ಮರಾಳ 
ಕರಾಳ 
ಮರಾಳ 
ಕರಾಳ 


ಶಿವಾಂಗಿ 
ಮರಾಳ 
ಶಿವಾಂಗಿ 


ಕರಾಳ 


ಶಿವಾಂಗಿ 


ಕರಾಳ 


ವರ ಪ್ರದಾನ / ೧೦ 


ಏನು? ಏನು ? ಆ ಹುಕ್ಕನು ಅಡ್ಕೆಸುವನೋ! ಶಿವಾಂಗಿ 
ರೌದ್ರದಾಮರ ಲಗ್ನಕ್ಕೆ ವಿಘ್ನ ಬರಬಾರದೆಂದು ವಿಘ್ನೇಶ್ವರನ 
ಪ್ರಸಾದವನ್ನು ದೊರಕಿಸಿರುವೆನು (ಕಿಸೆಯೊಳಗಿನ ಎರಡು ಪತ್ರ 
ತೋರಿಸಿ) ಈ ಪ್ರಸಾದದ ಮಹಿಮೆಯಿಂದ ಹುಕ್ಕನ 
ಪಕ್ಕೆಲುಬುಗಳು ಮುರುಯುವವು ತಿಳಿಯಿತೆ? ಬೆಳದಿಂಗಳ 


: ಮೊಗದ ಶಿವಾಂಗಿಯೊಡನೆ ನನ್ನ ಲಗ್ನಕ್ಕೆ .... (ಮರಾಳ 


ಬರುವನು) 

ಶಿವಾಂಗಿಯೊಡನೆ ಲಗ್ಗವಾರದು? ನನ್ನ ಶಿವಾಂಗಿ 
ಏನು ನನ್ನ ಶಿವಾಂಗಿ...... 

ಅಹುದು ನನ್ನ ಶಿವಾಂಗಿ...... 

ಅಲ್ಲ ನನ್ನ ಶಿವಾಂಗಿ..... 

ಮೂಢಾ ನನ್ನ ಶಿವಾಂಗಿ 


ಮರಾಳಾ! ಬೀದಿಯಲ್ಲಿ ಹೀಗೆ ವಾದಿಸುವದು ತರವಲ್ಲ. 
ಶಿವಾಂಗಿಯನ್ನೇ ಕೇಳೋಣ ಶಿವಾಂಗೀ ನೀನು ನನ್ನ ಶಿವಾಂಗಿ 
ಅಹುದಲ್ಲವೋ? 


ಅಹುದು 
ಶಿವಾಂಗಿ ನನ್ನ ಶಿವಾಂಗಿ ಅಹುದಲ್ಲೋ? 
ಅಹುದು. 


ಅಹುದಹುದು ನಮ್ಮಿಬ್ಬರ ಶಿವಾಂಗಿ! ಇಬ್ಬರು ಕೂಡಿಯೇ 
ಲಗ್ನವಾಗೋಣ. 


ಕರಾಳಾ..... 


ಕರಾಳರಾವ ಕರಾಳರಾವ "ಎಂದು ಕರೆಯುವದನ್ನು 
'ಿಟ್ಟಿಯೇನು? ಮರಾಳನಿಗೆ ಅಂಜಿದೆಯಾ? i 


ಕರಾಳ 


ಮರಾಳ 


ಶಿವಾಂಗಿ 
ಮರಾಳ 


ಶಿವಾಂಗಿ 


ಕರಾಳ 


ಮರಾಳ 


ಕರಾಳ 


ವರ ಪ್ರದಾನ / ೧೧ 


ಇನ್ನು ಮೇಲೆ ನಿಮ್ಮಿಬ್ಬರನ್ನು ಒಂಟಿ ಹೆಸರಿನಿಂದ ಕರೆಯುವೆ 
ಲಗ್ನವಾದ ಮೇಲೆ ಕರಾಳರಾವ, ಗೋಮೇಜೀರಾವ ಏನೇ 
ಆಗಲಿ ರಾವ ಪದವನ್ನು ಹಚ್ಚಿ ಕರೆಯುವೆ. 


ಹೂಂ! ಹೂಂ! ಅದೇನಿಲ್ಲ. ಕರಾಳನಿಗೆ ಕರಾಳ ಎಂದು 
ಕರೆಯಬೇಕು. ನನಗೆ ಮರಾಳರಾವ ಎಂದು ಕರೆಯಬೇಕು. 


ಅದೇಕೆ ? ಅವಳು ನಿಮಪ್ಪನ ಗಂಟು ತಿಂದದ್ದು. 


ನಮ್ಮಪ್ಪನ ಗಂಟು ತಿಂದಿದ್ದಕ್ಕಾಗಿಯೇ ನನಗೆ ಅವಳು ಮರಾಳ 
ರಾವ ಎಂದು ಕರೆಯಬೇಕು. ಯಾಕೆ ಶಿವಾಂಗಿ ಹೇಳು! ರಾಜ 
ಕುಮಾರಿಯಾದ ಲಲಿತಾಂಬಿಕಾದೇವಿಯವರ ಲಗ್ನವು ಹುಕ್ಕ 
ಕುಮಾರರೊಡನೆ ಆಗುವ ಲಗ್ನ ಮಂಟಪದಲ್ಲಿ ನಮ್ಮಿಬ್ಬರ 
ಲಗ್ನವಾಗತಕ್ಕದ್ದು. 


ಹುಕ್ಕ ಕುಮಾರರಿಗೆ ಮಹಾರಾಜರು ಮಗಳನ್ನು ಕೊಡುವರೆ?... 
ಸಂಶಯವುಂಟೆ ? 


ರೌದ್ರದಾಮರಿಗೆ ಲಲಿತಾ ದೇವಿಯವರನ್ನು ಕೊಡುವರೆಂದು 
ಇದೀಗ ಕರಾಳ ಹೇಳಿದನು. 


ನಾನೆಲ್ಲಿ ಹೇಳಿದೆನೆ ಶಿವಾಂಗಿ. ಸುಳ್ಳು ಮಾತಾಡಬೇಡ. 
ನನಗೇನು ಗೊತ್ತಿಲ್ಲ ಗೊತ್ತಿದ್ದರೂ ಕೂಡಾ ಹೇಳುವದಿಲ್ಲ. 


ಕರಾಳ್ಯ ! ನಿನ್ನಂಥ ಅರೆ ಹುಚ್ಚನನ್ನು ರೌದ್ರದಾಮರು ಏತಕ್ಕೆ 
ಸಾಕಿರುವರೋ? 


ಎಲಾ ಕಳ್ಳಾ! ನಾನು ಅರೆಹುಚ್ಚನೇ. ನಿನ್ನಂಥ ಅನೇಕ ಜನರಿಗೆ ` 
ಹುಚ್ಚು ಹಿಡಿಸುವೆ. ಪ್ರಧಾನರ ಪ್ರೇಮ ಲಾಭವು ನಿನಗೆ 
ದೊರೆಯದಿದ್ದುದ್ದಕ್ಕಾಗಿ ನೀನಿಷ್ಟು ಹೊಟ್ಟೆಕಿಚ್ಚನ್ನು ನನ್ನ ಮೇಲೆ 
ಕಾರುತ್ತಿರುವೆಯಾ? ಕಾರು ಬಡ್ಡಿ ಮಗನೇ. ' 


ಮರಾಳ 


ಕರಾಳ 


ಮರಾಳ 


ಕರಾಳ 


ಮರಾಳ 


ಕರಾಳ 


ಮರಾಳ 


ವರ ಪ್ರದಾನ / ೧೨ 
ಪ್ರಧಾನರ ಮನೆಯ ಅನ್ನವನ್ನು ಉಂಡು ನಾಲಿಗೆಯನ್ನು 
ಉದ್ದವಾಗಿ ಚಾಚುತ್ತಿರುವೆಯ ತಡೆ? ನಿನ್ನ ನಾಲಿಗೆಯನ್ನು 
ತುಂಡರಿಸಿ ಚೆಲ್ಲುವೆನು 


ಮರಾಳ್ಕಾ ಕಾಲು ಕೆದರಿ ಜಗಳಾ ತೆಗೆಯುತ್ತಿರುವೀ. ಬಾ! 
ನಿನ್ನ ಭುಜದ ತಿಂಡಿಯನ್ನು ತೀರಿಸುತ್ತೇನೆ. (ಸಡ್ಡು ಹೊಡೆದು) 
ಶಿವಾಂಗಿ ಮಲ್ಲ ಯುದ್ಧದಲ್ಲಿ ಜಯಶಾಲಿಯಾಗುವ ನನಗೆ 
ಮಾಲೆಯನ್ನು ಹಾಕಬೇಕು. ಬಾ ಮರಾಳ್ಯಾ (ಸಡ್ಡು 
ಹೊಡೆಯುವನು) 


ಕರಾಳ್ಯಾ! ನಿನ್ನ ತಾಯಿಯ ಹೊಟ್ಟೆಯ ಪುಣ್ಯ ಮುಗಿಯಿತು. 
(ಸಡ್ಡು ಹೊಡೆದು) 


ಮರಾಳ್ಯ! ನಮಮನು “ಶತಾಯುಷ್ಯ ಭವ” “ಚಿರಂಜೀವಿ 
ಭವ” ಎಂದು ನನಗೆ ಆಶೀರ್ವಾದ ಮಾಡಿದ್ದಾಳೆ. ಹೂಂ 
ಸಿದ್ಧನಾಗು. ಶಿವಾಂಗಿ. ನೀನು ನೋಡುತ್ತಿರು ವಿಜಯಶಾಲಿ- 
ಯಾದವನಿಗೆ ಮಾಲೆ ಹಾಕು. 


ಕರಾಳ್ಕಾ ನಿನ್ನನ್ನು ಅರೆಕ್ಷಣದಲ್ಲಿ ಕೆಡವಿ ತಿಕ್ಕಿ- ತಿಕ್ಕಿ ಮಣ್ಣು - 
ಮುಕ್ಕಿಸಿ, ಶಿವಾಂಗಿಯ ಪಾದಗಳ ಮೇಲೆ ಹಾಕುವೆ. (ಸಡ್ಡು 
ಹೊಡೆದು) 

(ಸ್ಪ) ನಾನು ಸುಮ್ಮನೆ ನಿಂತುಕೊಂಡರೆ ಪ್ರಕರ್ಣ ಬೆಳೆಯುವದು 
(ಪ್ರ) ಕರಾಳಾ ಮರಾಳಾ ತಡೆಯಿರಿ. ನಿಮ್ಮ ಗುಣ ಪರೀಕ್ಷೆ 
ಮಾಡುವೆ. ಪರೀಕ್ಷೆಯಲ್ಲಿ ತೇರ್ಗಡೆಯಾದವನಿಗೆ ಮಾಲೆ 
ಹಾಕುವೆ. 

ಶಿವಾಂಗಿಯ ಈ ಶರತ್ತುಗಳು ನನಗೆ ಮಾನ್ಯವಿದೆ. 


ಶಿವಾಂಗಿಯ ಮಾತಿಗೆ ಸಮೃತಿಯುಂಟು. ಕರಾಳಾಜೀ ನಮಸ್ಕಾರ 
(ಶಿವಾಂಗಿ, ಮರಾಳ ಹೋಗುವರು). 


ರೌದ್ರದಾಮ:, 


ಜಂಬುಕೇಶ್ವರ 


ಫಾ ಹಾ 
ರೌದ್ರದಾಮ 


ಜಂಬುಕೇಶ್ವರ 


ರೌದ್ರದಾಮ 


ಜಂಬುಕೇಶ್ವರ 


ರೌದ್ರದಾಮ 


ಜಂಬುಕೇಶ್ವರ : 


ವರ ಪ್ರದಾನ / ೧೩ 


(ಪ್ರವೇಶಿಸಿ) ಕರಾಳಜಿ ಆ ಪತ್ರಗಳನ್ನು ಕೊಡಿ (ಕೊಡುವನು) 
ಕೊಂಚ ತಡೆದು ಬನ್ನಿ (ಹೋಗುವನು) 

(ಪ್ರವೇಶಿಸಿ) ಪ್ರಧಾನಜೀ! ನೀವು ಹೇಳುವದು 
ದಿಟವಾಗಿದೆಯೇ? 

ಮಹಾರಾಜ! ನಾನು ಈ ಪಾದ ಸಾಕ್ಷಿಯಾಗಿ ಸತ್ಯವನ್ನು 
ನುಡಿಯುವೆ. 

ರೌದ್ರದಾಮ! ! ಹುಕ್ಕ ಕುಮಾರನ ವಿಷಯವಾಗಿ ನಿಮ್ಮಮನಸ್ಸು 
ಕಲುಷಿತವಾಗಿದೆ. 

ವರಂಗೂಳದಲ್ಲಿ ರಣರಂಗವು ರಂಜಿಸುತ್ತಿರುವಾಗ ಓಡಿ ಬಂದ 
ಹುಕ್ಕರಾಯನು ಕ್ಷಾತ್ರ ಕುಲೋದ್ಭವನೋ.... 

ರೌದ್ರದಾಮ! ಕುಮಾರನನ್ನು ದೂಷಿಸಿ ಜಿವ್ನೆಯನ್ನು 


ಕೆಡಿಸಿಕೊಳ್ಳಬೇಡ. ಆತನು ಪುಣ್ಯಾತವಾಗಿರುವನು. 


ಮಹಾರಾಜ! ಅಜಾತಶತ್ರುವಾದ ಧರ್ಮರಾಯನಿಗೆ 
ದುರ್ಯೋಧನನು ಸುಯೋಧವನವಾಗಿ ಕಾಣುವದು 
ಸಹಜವಾಗಿದೆ. ಪುಣ್ಯಾತನ ಸದ್ಭಾವವೆಂಬ ಸುಲೋಚನದಿಂದ 
ದೃಶ್ಯ ವಿಶ್ವವನ್ನು ನೋಡುತ್ತಿರುವದರಿಂದ ಅವರಿಗೆ ಪಾಪಿಗಳು 
ಸಹ ಪುಣ್ಮಾತರಾಗಿ ಕಾಣುವರು. ಮಹಾರಾಜ ನಾನು 
ಸೂಕ್ಷವಾಗಿ ಹುಕ್ಕನ ಹೃದಯವನ್ನು ಪರೀಕ್ಷಿಸಿರುವೆ. ನಾನು 
ಮತ್ನರಗ್ರಸ್ಥನಾಗಿ ಹೀಗೆ ತರ್ಕವಾಗುವದನ್ನು 
ಕೋರುತ್ತಿರುವೆನೆಂದುತಿಳಿಯಬೇಡಿ. ನನ್ನ ಮಾತಿನ ಸತ್ಯತೆಯ 
ಬಗ್ಗೆ ಆಧಾರಗಳಿವೆ. (ಪತ್ರ ಕೊಡುವನು) 


(ಪತ್ರ ಓದುವನು) ಮಹಮ್ಮದ ತುಘಲಕನ 
ಸೇನಾನಾಯಕನಿಂದ ಮಲೀಕ ಸಾಯಬನಿಗೆ ದಕ್ಷಿಣ ಭಾರತದಲ್ಲಿ 
ಇನ್ನು ಸಣ್ಣ ಪುಟ್ಟರಾಜ್ಯಗಳಿರುವವು. ಆದರೆ ಅವುಗಳಲ್ಲಿ 
ಅರ್ಥವಿಲ್ಲ. ಮಧುರೆಯು ಮರಣೋನುಖವಾಗಿದೆ. ದ್ವಾರ 


ರೌದದಾಮ 


ಜಂಬುಕೇಶ್ವರ 


ರೌದ್ರದಾಮ 


ಜಂಬುಕೇಶ್ವರ 


ರೌದ್ರಾದಾಮ : 


ವರ ಪ್ರದಾನ / ೧೪ 


ಸಮುದ್ರದ ರಾಜ್ಯದಲ್ಲಿ ಜೀವ ಇಲ್ಲ ಕಂಪ್ಲಿರಾಜ್ಯಕ್ಕೆ ಕ್ಷಯ 
ರೋಗವಾಗಿದೆ. ಆನೆಗುಂದಿಯ ರಾಜನು ವೃದ್ಧವಾಗಿದ್ದಾನೆ. 
ಸೇನಾಪತಿಗಳೇ ಈ ಸಮಯವು ಸುಸಮಯವಾಗಿದೆ. ತಮ್ಮ 
ಅಮೂಲ್ಯವಾದ ಸಹಾಯಕೊಟ್ಟರೆ ನಾನು ತಮ್ಮ 
ಮಾಂಡಲಿಕನಾಗಿ ಯಾವತ್ತೂ ದಕ್ಷಿಣ ಭಾರತವನ್ನು ತುಘಲಖ 
ರಾಜ ದಂಡದ ಅಧಿಪತ್ಯಕ್ಕೊಳಪಡಿಸುವೆ. ಉತ್ತರದ 
ದಾರಿಯನ್ನು ನೋಡುತ್ತಿರುವ ತಮ್ಮ ನಮ್ರ ಸೇವಕ ಹುಕ್ಕ... 
ರೌದ್ರದಾಮ ನಾನು ಇದನ್ನು ಸ್ವಪ್ನದಲ್ಲಿ ಓದುತ್ತಿರುವೆನೇನು? 


(ಸ್ವಗತ) ಚೆನ್ನಾಗಿ ಬಾಣ ತಗುಲಿತು (ಪ್ರಕಟ) ಮಹಾರಾಜ ! 
ತಾವು ಜಾಗ್ರತಾವಸ್ಥೆಯಲ್ಲಿರುರುವಿರಿ. ಜಾಗೃತಾವಸ್ಥೆಯಿಂದ 
ಜಾಗೃತರಾಗಿರಿ. 


ಹುಕ್ಕಾ ! ಆಶ್ರಯವನ್ನು ಕೊಟ್ಟಿದುದಕ್ಕಾಗಿ ಚೆನ್ನಾಗಿ ಕೈ ತೋರಿಸಿದಿ 
ನರಾಧಮಾ! ಆನೆಗುಂದಿಯ ರಾಜನು ವೃದ್ಧನಾಗಿರುವನೋ... 
ಈ ವೃದ್ಧಮ ಕೃದ್ಧನಾದರೆ ಬ್ರಹ್ಮಾಂಡಕಟಾಹವೇ 
ಒಡೆಯುವದೆಂದು ತಿಳಿ. 


(ಸ್ವ) ಬೆಂಕಿಯು ಹೊತ್ತಹತ್ತಿತು. (ಪ) ಮಹಾರಾಜ ! 
ಶಾಂತರಾಗಿರಿ. 


ವರಂಗೊಳದಿಂದ ಓಡಿ ಬಂದ ಕೋತಿಯೇ ರಣಹೇಡಿಯೇ! 
ಸುಲ್ತಾನನ ಮಾಂಡಲಿಕನಾಗಿ ಮೆರೆಯಬೇಕೆಂದು 
ಮಾಡಿರುವೆಯಾ? ತಡೆ! ಮೃತ್ಕುವಿನ ದವಡೆಯಲ್ಲಿ ನಿನ್ನನ್ನು 
ನೂಕುವೆನು. (ಖಡ್ಗ ಹಿರಿಯುವನು) 

ಮಹಾರಾಜ ! ಈ ಸೇವಕನು ಸಿದ್ಧನಾಗಿರುವನು ತಮ್ಮಹಣ್ಣಾದ 


ದೇಹಕ್ಕೆ ತಾಪವಾಗುವುದು. ಶಾಂತರಾಗಿರಿ. ಮಹಾರಾಜ ! 
ಅಕುಮತಿಯು ಬರೆದ ಮತ್ತೊಂದು ಪತ್ರವಿದೆ. 


ಜಂಬುಕೇಶ್ವರ 


ರೌದ್ರಾದಾಮ : 


ಜಂಬುಕೇಶ್ವರ ; 


ರೌದ್ರದಾಮ 


ಜಂಬುಕೇಶ್ವರ ಕ 


ವರ ಪ್ರದಾನ / ೧೫ 


ಮತ್ತೊಂದು ಪತ್ರವಿರುವುದೇ ? ಕೂಡಿ. 

(ಸ್ರ) ಪ್ರಜ್ವಲಿತವಾದ ಅಗ್ನಿಯಲ್ಲಿ ಎಣ್ಣೆಯನ್ನು ಹಾಕುವುದೇ 
ನನ್ನ ಕರ್ತವ್ಯವಾಗಿದೆ (ಪ್ರ) ಸರ್ಕಾರ ಸ್ವೀಕರಿಸಬೇಕು. (ಪತ್ರ 
ಕೊಡುವನು) 

(ಪತ್ರ ತಕ್ಕೊಂಡು) ಆ ನೀಚನಾದ ಹುಕ್ಕನು ಈ ಪತ್ರವನ್ನು 
ನನ್ನ ಮಗಳಿಗೆ ಬರೆದಿರುವನು. ಪ್ರಿಯ ಲಲಿತಾ! ನಿನ್ನ ಮುದಿ 


“ತಂದೆಯು ನನ್ನ ಇಚ್ಛೆಯನ್ನು ಬೇಗನೆ ಪೂರ್ಣ ಮಾಡುವ 


ಲಕ್ಷಣ ಕಾಣುವುದಿಲ್ಲ. ಜರಠನ ಮೌನ ವೃತ್ತಿಯು ನನ್ನನ್ನು 


ಭಾಧಿಸುತ್ತಿರುವುದು. ನಾಳೆ ಸಾಯಂಕಾಲಕ್ಕೆ ಪುಷ್ಟೋದ್ಯಾನಕ್ಕೆ 


ಬಂದು ಭೇಟಿಯನ್ನು ಕೊಟ್ಟರೆ ಮುಂದಿನ ವಿಚಾರವನ್ನು 
ತಿಳಿಹಿಸುವೆ. ನಿನ್ನ ಪ್ರಾಣ ಪ್ರಿಯಾ ರೌದ್ರದಾಮ ! ದುಷ್ಟನಾದ 
ಹುಕ್ಕನು ನನ್ನ ಕುತ್ತಿಗೆಯನ್ನು ಕೊಯ್ಯಲು ಸಿದ್ಧನಾಗಿರುವನು, 
ಹುಕ್ಕನಿಗೆ ಸರ್ವಾಧಿಕಾರ ಪದವನ್ನು ಅರ್ಪಿಸಿ ನನ್ನ ನಾಶವನ್ನು 
ನಾನೇ ಮಾಡಿಕೊಳ್ಳುತ್ತಿದ್ದೀನಲ್ಲಾ. ರೌದ್ರದಾಮ ಸಿಂಹಾಸನದ 
ಸ್ವಾಮಿ ನಿಷ್ಟೆಯ ಸೇವಕ. ಬುದ್ಧಿಯನ್ನು ಕಳೆದುಕೊಳ್ಳುತ್ತಿದ್ದ ನಿನ್ನ 
ಪ್ರಭುವನ್ನು ಚೆನ್ನಾಗಿ ಎಚ್ಚರಗೊಳಿಸಿದಿ. 


(ಸ್ತ್ರ) ಬುದ್ದಿಯನ್ನು ಈಗ ಕಳೆದುಕೊಂಡಿ. ಇನ್ನು ಮೇಲೆ ಬೇಕಾದ 
ಹಾಗೆ ಈ ಮುದಿ ಮಂಗವನ್ನು ಕುಣಿಸುವೆ. ನಿನ್ನ ಮಗಳಾದ 
ಲಲಿತಾಂಬಿಕೆಯನ್ನು ಬಲಾತ್ಕಾರದಿಂದಾಗಿ ಲಗ್ನವಾಗಿ ನಿನ್ನ 
ಸಿಂಹಾಸನದ ಮೇಲೆ ನಾನು ಕುಳಿತುಕೊಳ್ಳುವೆ. ನಿನ್ನ 
ಕೈಯಿಂದಲೇ ಹುಕ್ಕನ ಕೊಲೆ: ಮಾಡಿಸುವೆ. 


ರೌದ್ರದಾಮ! ಸುಮಗೇಕೆ ನಿಂತುಕೊಂಡೆ. ನೀನು ನಿಜವಾಗಿ 
ನನ್ನನ್ನು ಎಚ್ಚರಿಸಿದಿ. ಬಾ! ರೌದ್ರದಾಮ. ಈ ನಿನ್ನ ವೃದ್ಧ 

ಜವಿಗೆ ಆಲಿಂಗನವನ್ನು ಕೊಡು (ಆಲಂಗಿಸಿ). ನೀಚನಾದ 
ಹುಕ್ಕನೇ ನಿನ್ನ ಗಂಟಲವನ್ನು ಸೀಳಿ ನಿನ್ನ ರಕ್ತವನ್ನು ಗಟ ಗಟನೆ 


' ಕುಡಿಯುವೆ (ಹೋಗುವನು) 


ಕರಾಳ 


ವರ ಪ್ರದಾನ / ೧೬ 


(ನಗುವನು) ಜಗವೆಂದರೆ ಹುಚ್ಚರ ಆಸ್ಪತ್ರೆ, ಜಗತ್ತಿನ ಬಾಲ 


ಬರು? 

ಬುದ್ಧಿಗೆ ನನ್ನಂಥ ಸಾಹಸಿಯ ಕೃತಿಗಳ ರಹಸ್ಯವು 
ತಿಳಿಯಲಾರದು. ಲಲಿತೆ! ನಿನ್ನ ಪ್ರಿಯಕರನಾದ ಹುಕ್ಕನ 
ವಿಷಯವಾಗಿ ನಿನ್ನ ತಂದೆಯ ಮುದಿ ತಲೆಯಲ್ಲಿ ವಿಷಮಯ 
ವಿಕಾರಗಳ ಬೀಜವನ್ನು ಬಿತ್ತಿರುವೆ. ನನ್ನ ಸ್ವಾಮಿನಿಷ್ಠೆಯೆಂಬ 
ಮಂತ್ರದಿಂದ ಮಂತ್ರಿತನಾದ ಜಂಬುಕೇಶ್ವರನ 
ತಾಪದಾಯಕವಾದ ನಿಟ್ಟುಸಿರುಗಳಿಂದ ಹುಕ್ಕನ ಪ್ರೇಮ ಪುಷ್ಪವು 
ಹುರಪಳಿಸಿ ಹೋಗುವದು, ಹುಕ್ಕನೇ! ಈ ಪತ್ರಗಳು ಸೌಭಾಗ್ಯ 
ಶಿಖರದಿಂದ ನಿನ್ನನ್ನು ದಬ್ಬಿ ದುಃಖದ ದರಿಯಲ್ಲಿ ನಿನ್ನ 
ಪ್ರಾಣವನ್ನು ತೆಗೆಯುವವು(ಕರಾಳ ಬರುವನು). ಬನ್ನಿ ಕರಾಳಜೀ 
ತಾವು ಶ್ರಮವಹಿಸಿ ಲೇಖಿಸಿರುವ ಈ ಪತ್ರಗಳು ಜಂಬುಕೇಶ್ವರನ 
ಕಣ್ಣುಗಳಲ್ಲಿ ಧೂಳಿಯನ್ನು ಹಾಕಿದವು. ಇದರೊಳಗಿನ ಅಕ್ಷಫಗಳು 
ಹುಕ್ಕನ ಹಸ್ತಾಕ್ಟರಗಳಾಗಿ ತೋರುತ್ತಿರುವವು, ಕರಾಳಜೀ! 
ಘಟೋದ್ಧಜನ ಮರಣದ ನಂತರ ಈವರೆಗೆ ಹವೆಯ 
ಹೊದಿಕೆಯಲ್ಲಿ ಸೇರಿಕೊಂಡಿದ್ದ ಐಂದ್ರಜಾಲಶಕ್ತಿಯೇ ನಿಮ್ಮ 
ಲೆಕ್ಕಣಿಕೆಯ ಆಶ್ರಯವನ್ನು ಮಾಡಿಕೊಂಡಿರುವದೆಂದು ನನಗೆ 
ತೋರುತ್ತಿದೆ. 


ಇಷ್ಟು ಪ್ರಶಂಸೆಗೆ ನಾನಿನ್ನೂ ಪಾತ್ರನಾಗಿಲ್ಲ. ಈ ಪಾದಗಳ 


. ಪುಣ್ಯದಿಂದ ಇದಕ್ಕು ಹೆಚ್ಚಾದ ಚಮತ್ಕಾರಗಳನ್ನು 


ಮಾಡಿತೋರಿಸುವೆ. ಸರ್ಕಾರ ನನ್ನನ್ನು ಘನತೆಗೇರಿಸುವದು 
ತಮನ್ನೇ ಕೂಡಿದೆ. ಇರಲಿ. ಮುಂದಿನ ಕಾರ್ಯಕ್ಕೋಸ್ಕರವಾಗಿ 
ಹೊರಡುವೆ. 

ಕರಾಳಜೀ ಕರ್ನಾಟಕದ ಇತಿಹಾಸದಲ್ಲಿ ತಮ್ಮ ಹೆಸರನ್ನು 
ಸುವರ್ಣಾಕ್ಷರಗಳಿಂದ ಬರೆಯುವಂತೆ ಮಾಡುವೆ ನಡೆಯಿರಿ, 
ನಾನೀಗಲೇ ಬರುವೆ, (ಕರಾಳ ಹೋಗುವನು) ಹೋಗು 
ಕಪಿಯೇ ಹೋಗು, ಕಾಗೆಗೆ ರತ್ನ ಖಚಿತವಾದ ಪಂಜರದ 
ಬಯಕೆಯೇಕೆ? ಹಾವಾಡಿಗನು ತನ್ನ ಉದರ ಪೋಷಣಾರ್ಥ 


ಭುಜಂಗ 


ಭುಜಂಗ 


ರೌದ್ರದಾಮ 


ವರ ಪ್ರದಾನ / ೧೭ 


ಕೃಷ್ಣಸರ್ಪವನ್ನು ಸಾಕುವನು. ಆದರೆ ಆತನು ಅದರ ವಿಷ 
ದಂತಗಳನ್ನು ಮುರಿಯಲಿಕ್ಕೆ ತಪ್ಪಲಾರನು. ನನ್ನ ಇಚ್ಛೆಯು 
ಪೂರ್ಣವಾದ ಮೇಲೆ ನಿನ್ನ ಕರಗಳನ್ನು ಕಡಿಸಿ ನಿನ್ನ ಗುಣಕ್ಕೆ 
ತಕ್ಕಂಥ ಪ್ರಾಯಶ್ಚಿತವನ್ನು ಕೊಡುವೆ. (ಭುಜಂಗ ಬರುವನು) 
ಬರಬೇಕು. ಸೇನಾಪತಿಗಳಿಗೆ ಜಯವಾಗಲಿ. 

ಆನಂದ ಚಂದ್ರನ ಪೂರ್ಣಕಲೆಯು ತಮ್ಮಮುಖ ಮಂಡಲದ 
ಮೇಲೆ ರಾರಾಜಿಸುತ್ತಿರುವದನ್ನು ಕಂಡ ನನ್ನ ಮನಸ್ಸಿಗೆ 
ಅತ್ಯಾನಂದವಾಯಿತು. ತಾವು ತಮ್ಮಕಾರ್ಯದಲ್ಲಿ ಜಯವನ್ನು 
ದೊರಕಿಸಿದಂತೆ ಕಾಣುತ್ತದೆ. 


ಸೇನಾಪತಿಗಳೇ! ಹುಕ್ಕನ ಭವಿತವ್ಯತೆಯ ಭೀಕರವಾದ ಚಿತ್ರವು 
ನಮ್ಮ ಭಾಗ್ಯದ ವೈಜಯಂತಿಯ ಚಿತ್ರವೂ ಈ ಪತ್ರಗಳಲ್ಲಿ 
ಚಿತ್ರಿಸಲ್ಪಟ್ಟಿರುವವು ನೋಡಿ. 


(ಪತ್ರಗಳನ್ನೋದಿ) ತಮ್ಮಮುತ್ಸದ್ದೀತನಕ್ಕೆ ಬೆಲೆಯಿಲ್ಲಾ. ತಮ್ಮ 
ರಾಜ್ಯಕಾರಣ ನೈಪುಣ್ಯಕ್ಕೆ ತ್ರಿಭುವನ ಸಾರ್ವಭೌಮತ್ವದ 
ಆಡಳಿತೆಯು ಕೂಡಾ ಬಾಲಲೀಲೆಯೆನಿಸಬಹುದು. 
ಪ್ರಧಾನಜೀ, ಈ ಪತ್ರಗಳನ್ನು ಹೇಗೆ ದೊರಕಿಸಿದಿರಿ. 


ಇವು ಕೃತ್ರಿಮ ಪತ್ರಗಳಿರುವವೆಂದು ಈ ಖಡ್ಗ ಬಹದ್ದೂರನಿಗೆ 
ತಿಳಿಯಲಾರದು. ಭುಜಂಗರಾಯ ಹುಕ್ಕನ ದುಷ್ಟ ವೃತ್ತಿಯೇ 
ಈ ಪತ್ರಗಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿತು. ಭುಜಂಗರಾವ 
ನಿಮಗೊಂದು ಕೆಲಸವನ್ನೊಪ್ಪಿಸಬೇಕಾಗಿದೆ. ಸ್ವಲ್ಪ ಗುಪ್ತವಾಗಿ 
ಹೇಳಬೇಕಾಗಿದೆ. ಇತ್ತ ಬನ್ನಿ (ಕಿವಿಯಲ್ಲಿ ಹೇಳುವನು) 


ಏನು? ರಾಜಾ ಜಂಬುಕೇಶ್ವರನನ್ನು ನಾನು ಬಂಧಿಸಬೇಕೆ? 


ey 


ಹುಕ್ಕನ ಸೊಕ್ಕನ್ನು ಮುರಿಯಬೇಕಾಗಿದ್ದರೆ.... 
ಎ 


ನನಗೆ ಬೇಕಾಗಿಲ್ಲ ಕಪಟಾಚರಣೆಯಿಂದ ಹುಕ್ಕನ ಸೇಡನ್ನು 
ತೆಗೆಯುವದು ಬೇಕಾಗಿಲ್ಲಾ. ಇಂಥ ಅನ್ಕಾಯದ ಕೃತಿಯು 
ನನ್ನಿಂದಾಗದು. 


ವರ ಪ್ರದಾನ / ೧೮ 


ಈ ಕೆಲಸವನ್ನು ನಿನ್ನಿಂದಲೇ ಮಾಡಿಸದಿದ್ದರೆ ನನ್ನ ಹೆಸರನ್ನು 
ಪಲ್ಲಟಿಸಬೇಕಾದೀತು. 


ಪ್ರಧಾನಜೀ ತಮ್ಮ ದೇಹದಲ್ಲಿ ಪಿಶಾಚಿ 
ಸಂಚಾರವಾಗಿರುವದೋ? ಅನ್ಯಾಯದ ತಳಹದಿಯ ಮೇಲೆ 
ನಿರ್ಮಿಸಲ್ಪಡುವ ಭಾಗ್ಯ ಮಂದಿರವು ಕೊಂಚ ಕಾಲದಲ್ಲಿ 
ಕಡಕೊಂಡು ಬಿದ್ದು ನೆಲಸಮವಾಗುವದು. 


ಭುಜಂಗರಾವ! ತಮಗೆ ದೂರ ದೃಷ್ಟಿಯಿಲ್ಲ ಹಾಗೂ ಜಗತ್ತಿನ 
ಪರಿಚಯವು ತಮಗೆ ಆಗಿರುವದಿಲ್ಲ ನೋಡಿ! ನನ್ನ ತಂಗಿಯಾದ 
ಗೌರಾರಿಬಿಕೆಯ ವಿವಾಹವು ತಮ್ಮೊಡನೆಯೆ...... 


ಗೌರಾಂಬಿಕೆಯ ಪಾಣಿಗ್ರಹಕ್ಕೋಸ್ಕರ ಈ ಸೇನಾಸಾಗರನು 
ಬೇಕಾದ ಕಾರ್ಯವನ್ನು ಮಾಡಲು ಸಿದ್ಧನಿರುವನೆಂಬುದನ್ನು 
ಮರೆಯಬೇಡಿ. ನಾನಿನ್ನುಹೋಗುವೆ. (ಹೋಗುವನು) 


ಹೇಗಿದೆ ರೌದ್ರದಾಮನ ಪ್ರತಾಪ. ಭುಜಂಗರಾಯನ ಸಹಾಯ 
ಸಂಪತ್ತನ್ನು ದೊರಕಿಸುವದಕ್ಕಾಗಿ ನನ್ನ ತಂಗಿಯನ್ನು ಇವನೊಡನೆ 
ವಿವಾಹ ಮಾಡಿಕೊಡುವೆನು. ನನ್ನ ಕೃಷ್ಣ ಕಾರಸ್ಥಾನ ನಾಟಕದ 
ಮೊದಲನೇ ಪ್ರವೇಶ (ಹೋಗುವನು). 


೩ನೇ ಪ್ರವೇಶ 


ಸ್ಥಳ : ಕುಂಜವನ ಸಮಯ : ಸಂಧ್ಯಾಕಾಲ 


ಲಲಿತಾಂಬಿಕಾ : 


-: ಪದ್ಯ :- 
(ರಾಗ- ಮಾಂಡ ತಾಲ- ದಾದರ) 


ರಾಧಾ ಸ್ವರ ಕೇಳಿ ಶಾರೀ. 
ಓಡಿ ಬರ್ಪ ರೀತಿ ॥ ಪ ಟಟ 
ಪ್ರೀಯ ಮಾನಸ ಸೆಳೆಯುತಲಿ 


ಲಲಿತಾ 


ವರ ಪ್ರದಾನ / ೧೯ 


ನಾರೀ ! ನಾಥ ನೆದೆರ್ಯಲಿ 
ಪತಿದೇವನ ಬಯಕೆಗೋಲಿ 
ಸಾಧ್ವಿ ಕಲೆಯ ಕಲಿ 


ವನದೇವತೆ ನನ್ನ ಪ್ರೇಮೋದ್ಯಾನದಲ್ಲಿಯ ರಮಣೀಯತೆಯು 
ಕುಮಾರರ ಮನವನ್ನು ಮುದಿಸಲಿಕ್ಕಿಲ್ಲವೆ? ಪ್ರೀಯಕರನು ಇನ್ನೂ 
ಬರಲಿಲ್ಲವಲ್ಲ. ಹೃದಯವೇ ಅಧೀರತೆಯನ್ನು ತಳೆಯಬೇಡ. 
ಮನಸ್ಸೇ ಹಾತೊರೆಯಬೇಡ. ಪ್ರೇಮವೆ ಹೋಗು, 
ಪವನಗತಿಯಿಂದ ಕಾಂತನನ್ನು ಕರೆದು ತಾ! ತಿರುಗುತ್ತಿರುವ 
ವಿಶ್ವಗೋಲವನ್ನು ತಡೆಯುವಷ್ಟು ಶಕ್ತಿಯು ನಿನ್ನಲ್ಲಿದೆ. ಯಾಕೆ? 
ನೀನೆನ್ನ ಹೃದಯದಲ್ಲಿನಿಂತೇ ಕಾಂತನನ್ನು ಕೂಗುವೆಯಾ? ನಿನ್ನ 
ಸೂಗು ಅವರನ್ನಿಲ್ಲಿಗೆ ಬರಮಾಡುವದೆ? ಅವರು ಬರುವರೆ? 
ನಿಜವಾಗಿ ಅವರು ಬರುವರು. ಅದು ನಿಜ. 


ಹೃದಯ ದೇವನು ಬಂದೇ ಬಿಟ್ಟನು. 

ರಾಜಕುಮಾರಿ! ಸ್ವಲ್ಪ ತಡವಾದುದಕ್ಕೆ ಕ್ಷಮಿಸುವದಾಗಲಿ. 
ಪ್ರಭುಗಳು ಚೆನ್ನಾಗಿರುವರೆ? 

ಯಾಕೆ ತಾವು ರಾಜಧಾನಿಗೆ ಬರುವದಿಲ್ಲವೇನು? 
ಸದ್ಗುರುವಿನ ಆಜ್ಞೆಯು ದೊರಕಿಲ್ಲ. 

ಹಾಗಾದರೆ ಇಷ್ಟು ಅವಸರದ ಭೇಟಿಯು ನನಗೆಲ್ಲಿ ಬೇಕಾಗಿತ್ತು. 
ಮಹಾರಾಜ ತಾವು ರಾಜಧಾನಿಯನ್ನು. ಬಟ್ಟು ಎರಡು 
ವಾರಗಳಾದವು. ಇನ್ನೂ ತಮ್ಮಕಾರ್ಯವು ಮುಗಿಯಲಿಲ್ಲವೆ? 
ರಾಜಕುಮಾರಿ! ನಮ್ಮ ಕಾರ್ಯವು ಸಣ್ಣದಾಗಿಲ್ಲಾ ನನ್ನ 
ಆಯುರ್ಮರ್ಯಾದೆಯಲ್ಲಿ ಅದು ಪೂರ್ಣವಾಗುವದೋ 
ಅಥವಾ ಇಲ್ಲವೋ ಆ: ನನ್ನ ಸದ್ಗುರುವಿಗೆ ಗೊತ್ತುಂಟು. 
ಇರಲಿ ಮಹಾರಾಜ ಇತ್ತ ನೋಡಿ ಸೂರ್ಯ ದೇವರು 
ಮರೆಯಾಗುತ್ತಲೆ ಕಮಲಿನಿಯ ಮುಖವು ಬಾಡಿತು. 
ಭಾಸ್ಕರನಿಗೆ ಕೊಂಚ ಕೂಡಾ ಕನಿಕರವೆನಿಸುವದಿಲ್ಲವೆ? 


el 
a 


ಲಲಿತಾ 


ಲಲಿತಾ 


ವರ ಪ್ರದಾನ 1 ೨೦ 


ಭಾಸ್ಕರನಿಗೆ ತನ್ನ ಕರ್ತವ್ಯವನ್ನುಮಾಡಲಿಕ್ಕೆ ಬೇಕಾಗಿದೆ. ಅವನು 
ತನ್ನ ನಿಸರ್ಗ ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸಬಹುದೆ? 


ಡಸ 
೨. 


ಲಲತಾ! .. ಕಮಲಿನಿಯ ವಿಷಯವಾಗಿ ಅವನಲ್ಲಿ 
ಪ್ರೇಮವಿಲ್ಲೆಂದು ಭಾವಿಸುವೆಯಾ? ನೋಡು ಆತನು ಕಮಲ 
ಪ್ರಿಯನೆಂಬ ಹೆಸರನ್ನು ಧಾರಣ ಮಾಡಿರುವನು. 

-: ಪದ್ಮ :- 
(ರಾಗ - ಶಂಕರಾ ತಾಲ - ತ್ರಿತಾಲ) 


ಮನಿಸಲೆ ಬೇಕೇ ಬೇಕು 

ವಿಧಿ ನಿಯಮಾ - ರವಿಯಾ ಸುಜಾತೆ 

ಸೃಷ್ಟಿರಸ ನಿಯಮದಲಿ 

ಚರಿಪವು ತಾರಾಗ್ರಹ ರವಿ ಶಶಿಗೋಲಾ ॥ 

ನಾನು ಜಾಗೃತಳಾದೆ ಆರ್ಯ ಪುತ್ರ. ಕಾರ್ಯವು ಪೂರ್ಣ- 
ವಾಗುವವರೆಗೆ ನಾನು ಪ್ರೇಮ ಯೋಗವನ್ನು ಆಚರಿಸುವೆ. 
ಮಹಾರಾಜ ಹೃದಯೇಶ್ವರನಿಗೆ ಅರ್ಪಿಸುವದಕ್ಕಾಗಿ 
ಪೂಮಾಲೆಯನ್ನು ಮಾಡಿ ಆ ಕಾರಂಜಿಯ ಹತ್ತಿರ 
ಶಿಲಾಶಾಸನದ ಮೇಲೆ ಇಟ್ಟಿರುವೆ. ಅದನ್ನು ತಕ್ಕೊಂಡು ಬರುವೆ. 
(ಹೋಗುವಳು 

(ಪ್ರವೇಶಿಸಿ) ವೃದ್ಧನ ಹೆಚ್ಚಾದ ಅಚ್ಚೆಯಿಂದ ಬೆಳೆಯಿಸಲ್ಪಟ್ಟಿರುವ 
ಪ್ರೇಮಮದಿರೆಯ ಪಾನದಿಂದ ಎಚ್ಚರ ತಪ್ಪಿದ ಲಲಿತೆಯನ್ನು 
ನೋಡುವದು ನನ್ನಿಂದಾಗದು. ಇವನು ನನ್ನ ಕಡು ಹಗೆಯು. 
ಇವರ ಪ್ರೇಮ ಚಂದ್ರನ ಪೂರ್ಣ ಕಲೆಯನ್ನು ನೋಡಿ ನಾನೆಂತು 
ಸಹಿಸಲಿ. ಇವರ ಭಾಗ್ಯ ವೈಜಯಂತಿ ಕಾಂತಿಯನ್ನು ವರ್ಧಿಸುವ 
ದಿವ್ಯ ಪ್ರೇಮವು ಹೃದಯದ ಮತ್ತರಾಗ್ನಿಯನ್ನು 
ಹೊತಿಸುತ್ತಿರುವದು. 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ | 


| ಜಂಬುಕೇಶ್ವರ 


ವರ ಪ್ರದಾನ / ೨೧ 


ಮಹಾರಾಜ, ನೋಡಿ ನೋಡಿ ಕುಮಾರಿಯು ಕುಲಕಂಟಕನ 
ಕೊರಳಲ್ಲಿ ಮಾಲೆಯನ್ನು ಹಾಕಲು ಸಿದ್ಗಳಾಗಿ ನಿಂತಿರುವಳು. 
ರಾಜಕುಮಾರಿ! ಹೀಗೇಕೆ ಮೌನವೃತ್ತಿಯನ್ನು ಧಾರಣ 
ಮಾಡಿರುವಿ? 


ಹೃದಯವು ಹರ್ಷದಿಂದ ಉಕ್ಕೇರಿರುವದು. ಮುಖದಿಂದ 
ಶಬ್ದಗಳು..... (ಮಾಲೆ ಹಾಕಲು ಹೋಗುವಳು) 


ಹಾ ! ತಡೆ ಅಥಟೆ ಈ ಕುಲಹೀನನ ಕೊರಳಿಗೆ 
ಪೂಮಾಲೆಯನ್ನು ಹಾಕಿ ನನ್ನ ಕುಲಕ್ಕೆ ಕಲಂಕವ 
ಮೆತ್ತಬೇಕೆನ್ನುವಿಯಾ? (ಮಾಲೆ ಹರಿಯುವನು) 


ಪಿತಾಜಿ! ಜೀವನೇಶ್ವರನನ್ನು ಪೂಜಿಸುವದಕ್ಕಾಗಿ ಪ್ರೇಮದಿಂದ 
ಪೋಣಿಸಲ್ಪಟ್ಟ ಪೂಮಾಲೆಯನ್ನು ನನ್ನ ಸೌಭಾಗ್ಯ ಸುಮನದ 
ಮಾಲೆಯನ್ನು ಹರಿದು ಹಾಕಬೇಡಿ. 


ಲಲಿತೆ! ವಾದವನ್ನು ಮಾಡದೆ ಹಾದಿಯನ್ನು ಹಿಡಿ. ಈ ಕಳ್ಳನ 
ಹೃದಯದ ಅಂತರಂಗವು ನಿನಗೆಂತು ತಿಳಿದೀತು? ಇವನ 
ಪೌರುಷದ ಪುರಾಣಕ್ಕೆ ನಾನು ಸಹ ಮೋಸ ಹೋಗಿದ್ದೇ. 
ವರಂಗೋಳದಿಂದ ಕಾಲ್ದೆಗೆದು ಬಂದ ನಿನ್ನನ್ನು ಶೂರನೆಂದು 
ತಿಳಿದು ಕೊಂಡಿರುವದೇ ನನ್ನ ತಪ್ಪಾಯಿತು. ದುರಾತ್ಮಾ 
ರಾಜದ್ರೋಹಾತಕ್ರವಾಗ ಪತ್ರಗಳನ್ನು ಬರೆಯಲಿಕ್ಕೆ ನಿನ್ನ ಕರವು 
ಹೇಗೆ ಸಿದ್ಧವಾಯಿತು. ನಿನ್ನ ಕಪಟ ಹೃದಯದ ಚಿತ್ರವನ್ನು... 


ಅಭದ್ರವಾದ ಶಬ್ದಗಳನ್ನು ಕೇಳಿ ಪ್ರತ್ಯುತ್ತರಗಳನ್ನು ಕೊಡಲು 
ನಾಲಿಗೆಯು ಸಿದ್ಧವಾಗಲೊಲ್ಲದು. 


ದುರ್ಮುಖಾ! ಹೇಗೆ ಉತ್ತರವನ್ನು ಕೊಡುವಿ. ಅಪರಾಧಿಯ 
ಬಾಯಿಯು ಬೀಳಲಿಕ್ಕೆ ಬೇಕು. ಅನ್ನವನ್ನು ಕೊಟ್ಟು ಕಾಪಾಡಿದ 
ಪ್ರತಾಪದ ರುದ್ರನನ್ನು ಕಾಲನ ಉಡಿಯಲ್ಲಿ ಹಾಕಿ ಕಾಲ್ದೆಗೆದ 
ಪಾಪೀ, ನಿನ್ನ ದುರ್ಗುಣವು ಎಲ್ಲಿಯವರೆಗೆ ಮುಚ್ಚುವುದು. 


ರೌದ್ರದಾಮ 


pl 
ak 


ರೌದ್ರದಾಮ 


ಹುಕ್ಕ 


ಜಂಬುಕೇಶ್ವರ : 


ವರ ಪ್ರದಾನ / ೨೨ 


ಕೊನೆಗೆ ಸೋಗು ಜಗತ್ತಿನ ದೃಷ್ಟಿಗೆ ಬೀಳುವುದು. ಸಾರಾ ಸಾರ 
ವಿಚಾರ ಮಾಡದೇ ನಿನಗೆ ಅತ್ಯುಚ್ಚ ಪದವಿಯನ್ನು ಕೊಟ್ಟು 
ಪದರಿನಲ್ಲಿ ಬೆಂಕಿಯನ್ನು ಕಟ್ಟಿ ಕೊಳ್ಳುತ್ತಿದೆ. ಆದರೆ ಸಿಂಹಾಸನದ 
ಪುಣ್ಯ ಬಲದಿಂದ ಜಾಗೃತನಾದೆನು. 


ಇವೆಲ್ಲಾ ಶಬ್ದಗಳು ರಾಜಾ ಜಂಬುಕೇಶ್ವರನ ಮುಖದಿಂದ 
ಹೊರೆ ಬೀಳುತ್ತಿರುವವೊ? ನಾನಿದನ್ನೇನು ಕೇಳುತ್ತಿರುವೆ 
ಮಹಾರಾಜ. ನಾನಾವ ಕಪಟಾಚರಣೆಯನ್ನು ಮಾಡಿರುವೆ. 
ಮಹಾತ್ಮಾ ಮಾಧಾವಾರ್ಯರ ಸದ್ಭಾವದಿಂದ ಪುನೀತವಾದ 
ಈ ಹೃದಯದಲ್ಲಿ ಕಪಟದ ಕಣವೂ ಕೂಡಾ ಕಾಣಲಾಗದು. 
ತಮ್ಮನೀಚ ವೃತ್ತಿಯು ಪ್ರಭುಗಳಿಗೆ ಚೆನ್ನಾಗಿ ಕೈ ತೋರಿಸಿರುತ್ತದೆ. 
ಮಾನಿನಿಯ ಮಧುರವಾದ ಮಾತುಗಳಿಗೆ ಮೋಸ 
ಹೋಗಬಹುದು. ಆದರೆ ರಾಜ ಲನ ಯು ನಿಜವಾದ ಕ್ಷಾತ್ರ 
ವೃತ್ತಿಗೆ ಮೋಹಿಸುವಳು. 

ಸ್ಪ) ನಮ್ಮ ಭಾವೀ ಸುಂದರವಾದ ವೈಭವ ಚಿತ್ರವು ಇವನ 
ದ್ವೇಷಾಂಧವಾದ ದೃಷ್ಟಿಗೆ ಸಹನವಾಗಿಲ್ಲ. (ಪ್ರ) ರೌದ್ರದಾಮಜೀ 
ಹುಟ್ಟುಗುರುಡನು ಹಗಲನ್ನು ರಾತ್ರಿಯೆಂದು ತಿಳಿಯುವದು 
ಸಹಜವಲ್ಲವೆ? 


ಪಾಪಿಗಳು ಪುಣ್ಯಾತರಲ್ಲಿ ಸಹ ಪಾಪವಿರುತ್ತದಂದು 
ಭಾವಿಸುತ್ತಾರೆ. ರೌದ್ರದಾಮ ಕಪಟಪಟುವಾದ ನಿಮಗೆ ನಾನು 
ಕಪಟಿಯಾಗಿ  ತೋರುವಬು ಸೆಹಜವಲ್ಲಾ ನಿಮ್ಮ 
ಹೃದಯಮಾತ್ಸರ್ಯದಿಂದ ಜನಿತವಾದ ಮಾಲಿನ್ಯತೆಯ 
ಪರದೆಯು ಪ್ರಭುಗಳ ದೃಷ್ಟಿಯನ್ನು ಆವರಿಸಿ ಬಿಟ್ಟಿರುತ್ತದೆ. 
ದೌರ್ಭಾಗ್ಯನೇ! ರೌದ್ರದಾಮನನ್ನು ನಿಂದಿಸುವಿಯೇಕೆ? 
ಸ್ವಾರ್ಥದ ಮೋಹಕ್ಕೆ ಸಿಲುಕಿದ ನೀನು ಹೂಡಿದ ಕಪಟ: 
ಕಾರಸ್ಥಾನವು ನಮಗೆ ತಿಳಿಯದೆ ಹೋಗಿದ್ದರೆ ಆನೆಗುಂದಿಯ 


ನಗುಂದಿಯ 


೦ಗವು 


ಗಂ 
ಮ Neda 


. ಆನೇಗುಂದಿಯ ಕಿಲೆಯ 
ಶುಭ್ರ ಪತಾಕೆಯು ಮಾಯವಾಗು 


12 ಇರ್‌ ತ 12 32 3) 
(0 2 PUSHES 
ಸ 2 ಗ್ರ p [2 
g 1 ESS 4 
RB 8 wk. Bp. 
4 B PC - 
B Ye Ye 15) 1 DP 
ಇ ಗ್ದ Bad PH ತ್ಸ 
ಗ್ಗೆ 2 ಕ್ರೌ ಕ| 
6) ಲ H ೨ 
ಟಂ ನ್ಟ ಗ ಕತತ | 
(|| € 3 1 | 233 ೮. 368 
ಗತಿ ಬ ಕ್ವಚಕ ಹುರಿ ಕ 0 ತ್ಣ 
3% PEERY yb 
ಎ BL ಶ್ರ ಫೂ ಗಜ ಬಂ 0 
pi ಇಕೆ © ಬಾ 
B pol RESpy AS 
ಗಟ ಗ್ರಿಗೆ ಡು ಬಿಇಚಟ್ಛ [ಗಥ 
ಸ ಗಿ 1 ಗಿ ಸಷ 6) _ 
॥ 1 ಗಿ 90 ಕ್ಷ ೫ 081% 
ಅಟ ಟ್ರ NEI AKERS 
A&B ಇಚ್ಛೆ ಸಳ) ತ್ಸ ಘ॥| 
Whom (ಗಳೆ (ಗ 8010 
1] 
ಗ 
2 ww 


ಥಿ H 


ಹುಕ್ಕನಿಗೆ 
ಚಿತ್ರವೆಂದರೆ 


ಯರ ಕಲ್ಲಾಣ ಚಿಂತನೆಯ ಚಿತ್ರ ಕನ್ನಡ ಮಾತೆಯ 


ಡ್‌ 


೧ 
ಜು 


ಯಲಿಯೂ ಈ 


ಇ 
8 
ಛು 


ದ್ರಾವ 
€ಯ ಚಿತ್ರವು ಕಾಣುವದು. ಆ 


es 


ಲಿಯೂನಿ 


[we] 


ವಾಗಿಲ್ಲ. ವರಂಗೊಳದ ವಿನಾಶದ ಚಿತ್ರವು. 


ಶಿತಟಲದ ಮೇಲೆ ಮೂಡಿ ಹೋಗಿದೆ. ರೌದ್ರದಾಮಾ 


py 


ದ 
ಛು 
ಹಲಿ 


ಷಾ 


ದಾ 


ಏ 


x 


ಲ 
ಹ 
೮) 
ಹಾಳ ದಿ 
ಟಿ 


9 


NR) 


Ve) 
ಸೌಭಾಗ್ಯ ಚಿತ್ರ. 


ಜಾಗತಾವಸ್ತಯ 
as 


೧ 
ಗಿ 


ರುವ ನಿ 


+ 


ಯಿಂದ ಚಡಪಡಿಸ 
ಮ ಕಣಾರೆ ಕಂಡಿರುವೆ. 


ny 
ಆ 


ತ್‌ 


ಚಿತ್ರವನ್ನು ನಾ 


ೀವಗಳ್ಳಾ ನಿನಗೇಕೆ 


ಣಿ 
ರಾಷ್ಟದ ಬಗ್ಗೆ ಕಳಕಳಿಯು. 


ಕು 
> ಇ ಗಿ 


೧೨೧ 
ಕ್ರಿ 


ಮುಖದಿಂದಲೇ ಇಲವೆ 


ಫ್‌ 


<« 


ಮಿ 


ಉಬಿ 
Ne 


೪ 


ಕಾಡಾ ಮಾಡ್‌ ಇಲೆ ಹಾಲೆ 
ಟು 


ಳು 


ರೌದ್ರದಾಮನ ಮುಖದಿಂದಾಗಲೀ ಹೊರಟರೆ... 


ಇಂಥ ಅಭದ್ರ ಶಬ್ದಗ 


pd 


ಗಾಣಗಳಿಂ 


ಛೋ! ವಾ 


5 
ಮು 
`` 


ಆ 


[ಸ 


ನೀನೇನು ಮಾಡುವಿ? 


[SR 


ಧವನ್ನು 
UT 


ಮರ್ಗಂ 


ಹೃದಯದ 


Ww 
‘ 


I: 
63)" 1 
ತ್‌ 
ಚಿ 

ಇ 
ಡ್‌ WB 
18 
a 
4 
Bn 
17 
ಇ. 3 

DI 
pA 
ನ್ಗ 
4 
ಇ 


ಟ್ವಿತೇಕೆ 7 


9, 
ಸಹ 
ಎ 


ಖ್‌ 


ಖವು ಕ 


ಬಿತ್ತರ ಕುಮಾರನ ಮು 


ಲ್‌ಿ 
ಸ್‌ 


ರೌದ್ರದಾಮ 


ನ 
ಜು 
ಮ್ಮ 


fe! 


ಕರಗಳ 


ತ್ತಲು ಬಂದಿರುವ ನಿನ್ನ 


ಗೆ ಮಾಡಿಕೊಳ್ಳುವಿ. ಮಹಾರಾಜ ಈ 


ತ್ರದಲ್ಲಿಯ 


ದ್‌್‌ 
ಅತ್ರ 


ಹೋಲುವವು. ಆದರೆ ನಾನೀ 


ಮ್ನ 
ಮ್ಮ 
೧೨ 


€, 
[a 
Nd Uo 


ಡ್‌ 


x 


ಅಕ್ಷರಗಳು ನನ್ನ ಹಸ್ತಾಕ್ಷರಗಳ 
ುು 


ಪತ್ರಗಳನ್ನು ಬರೆದಿರುವದಿ 


ಹ 
ಛಿ 


ತವಾಗಿ ಹಿಡಿಯಲ್ಪಟ್ಟ 
ತೆ 


ಸಹಿ 


ಮಾಲು 


ಶಠನೇ 


ಜಂಬುಕೇಶ್ವರಾ | 


ಏವ 


4 
[a 


[oe 


ಎ 
ಎದಿ 


ಮುದಾಂ 


ಚೋರನು ತಾನು ಅಪರಾಧಿಯಾಗಿಲ್ಲವೆಂದು ಸಾಧಿ 


ನೀನು ಸಾಧಿಸುತಿರುವಿ. 


ನಾನು 


ಲ್ಲಾ 
ಗಿ ಸಾರಿ ಸಾರಿ ಹೇಳುವೆ. 


ಪತ್ರಗಳನ್ನು ಬರೆದಿರುವದಿ 


ನೋ ನಾನು ಈ 


[a] 

ಆ 
ಎ ಕಾಗ 
ಜಣ 


ವ 
ಲ 


Ke 


ದ್ಭುರುವಿನ ಸಾಕ್ಷಿ 


ಚ್‌ 
14 


[SR 


ಸದುರುವು.... 


ನಿನ್ನ 
ನ್‌ 


ಪಾಲು ಕಪಟಿಯಾದರೆ ಆ 


ಗಿ 
x 


ಯವಾಗಿ ಒಂದ 


ಇದಾ 
ಮ್‌ 


a 


ಎ 


6. 
a 


ಜ್‌ 


H 


ರಾಪ್‌ 
ಕ್‌ 
೮% 
ಮ್ನ 
ಹ ತು 
ವನು) 


Ka 


ವೆ 


ಡ್ದ ಹರಿಯು 


ಉಚರಿಸಿದರೆ 
[a 


ನೀನು 


ಸೀಳಿ ಹಾಕುವನು. (ಐ 


ಎಕ್ಕಿ 
[NO 
pS 


ಎಲೋ ಇವನನ್ನು ಬಂಧಿಸಿರಿ. 


| 
1 


2 


1 


ರನು ನಿನಗೆ ಖಡವನ್ನು ಕೆಳಗಿಳಿಸುವದಕ್ಕೆ 


ವ 
ನ 


ರಾಜಾ ಜಂಬುಕೇಶ 
ಸು 


ಜಂಬುಕೇಶ್ವರ 


Ke 
4 
ಳು ಕ 
§ 8 
ಸ ಖಿ 
Hs 
» 5] 
ಲ 
ಗರಿ © 
B ಗ 
1 ಗ 
< 
೫ ಇದ್‌ 
3) 
3K 
”. 
3° 1 
ಇ ಖ 


ಹಾಕಿರಿ 


ಖಡವನ್ನು ಕಳಗಿಡುವನು. 


ಕ್ಕ 


ಗಿ) ಇವನಿಗೆ ಆ ಹಾರುವನ ಆಣೆಯನ್ನು 


ದ್‌ೆ 


(\ 


ಅಂದರೆ ಮಾತ್ರ ಈತನು 


) Ce 
i} 
2 ದಿ 
3 ್ಗ 
n. 3 
3° ಇಗ 
ಇ ಲ್ಸ 
Bn "ಐ 
£ ಇ 
4 8 
§ 
Ye B 
೫ B 
¥ 
ಗ 1 
೪ ೫ 
೫ ಉೌಿ 
1) 
ಟೆ 0 
32 

23 

% 

ಅ ಹ 
3 H 


ಹೋಯಿತೆ? 


ಸರಿದು 


ಪುಣ್ಯ 


ಆನೆಗುಂದಿಯ 


ಇಂದಿಗೆ 


ಆಅವೆಗುಂದಿಯ 
ಕೀರ್ತಿಯ 


5-ಎಸನಕ್ಕೆ ನಲದ: ಹಾರ 


0 ಇ 
pS 
~~ 


ಪವಿತ್ರವಾದ 


€ತಾಯುಗದಲ್ಲಿ ಸತ್ವಶಾಲಿ 


ರ 


ಇ) 


ಎದ ಶ್ರೀ 


ಟ್ಟು ಕಿಷ್ಕಿಂಧೆಯೆಂಬ 


ಹೆಸರಿನಿಂದ ಶೋಭಿಸಿತು, ಯಾವ ಆನೆಗುಂದಿಯ ದ್ವಾಪರ 


ತ 
ಸೆ, 
Ne 


ಆನೆಗುಂದಿಯು 


ಡ್‌ 


ನು ಕೊ 


ಆಸಾ 
ನು 


ಕೀರ್ತಿಯ 


೫° ಖಿ 


1) 
ಗ 
ಗ 


13 


ಇ 
ಟ್‌ 
ಆ 


ಫಿ 


[co 


ಡಿ 
ರ್ಪವು 


೦ 
ಆನಗುಂದಿಯ 
ನೂ 


ಹಾಳೆ 


J [a 
ಆಣ 


ಮ್ಮ 
pa 


ಕ್ಷ 
ಮ 


6 
\ 


ಸರಿ 


ಕಾಣಿ 
ಹಿಲ್‌, 


ನ 
ಬಯ A 
«4 


ು pe ಇ 
ಆದರ ಇದೇ ಭವಿತವತೆಯ 


ದಯವನ್ನು 
ಳವನ 


ಲ 
ಚ. 
ನ 


ಹಮುರೆಯಲಾಗಹು, 


ಗದ ತಪ್ಪಯು 
ನ್‌್‌ 


ಸಾ 
ಸಹಜ. 
ಹ 
ರಹ 


ಅಕ್‌ 
ಚ್‌ 


ಕ್ಯ 


ಹ 


ಟು 


ತಕಿಯ 


< 
\ 


$ ಕೆ 


೧ 3 
ಖತಾಜಬ 


ಲಲಿತ 
ಲಲಿತ 


ಲ [ae 
ವ 1 ಮಿನಿಷೆ 
ವ ಕೆ 


ಹೃದಯದಲ್ಲಿ ಹೀಗೇಕೆ 


(ಸ್ವಗತ) ನನ್ನ 
ಉದವಿಸಿರುವವು. ಮಗಳ 
ಥವಾ ರೌದ್ರದಾಮ 


[A 
ಸತ್‌ 


ನ/ ೨೭ 


ಈ 


ನಾ 
1 


ಗ 1೬5 ಸ್ಪ ೫ ಖ 
1 4 ಶ್ಚ ವ್ರ ಲು ` ದ್ರ 
1 pe ಸ ಣಿ # ಗೆ 3 
ಜೆ 8g YY ಗ 
ಕ ಸು 
wg Gg | 
Bn ನ VERS ಸ 
“Wy f ಗ ಗೆ ಶೈಚ್ಛೆ್ದ್ಗ ಚ 
ಟ್‌ K ಸ ಛಿ KAY 3 
| IW) 4) 3 1a ತ ( ಲ್ವ ( Ye. 
CE: 7 3 
ತ © ಸ ಗೆ 0 ಎ A 
AS RRS Dy 
1) | Ke, ಲಿ ಸ ೧ | RWB KB ಬ್ರ 
WER ಘಾ 6 RBG 
1D, 3 a EK 1 ಜಾ ಣ್‌ ಲ ಬ್‌ ಯಾ 
3೨ 5 6G ಟ್ಟಿ ಲ್ಲಿ Mm KX % ಕ್ರ ಘು 
ಇ“ ಧಿ 1 ೩42 ಜ್ಞ Ww" 06 GR ೧ನ 
ಬ್‌ 1 B TY: ತೆ 13 [E 
Ba Bh 
ವು pe ¥ ಗ ಗ ೪ 1 3 A 12 ೧ 3 > 
ಟ್ರ ಗ ನೇರ SS pH ೧ ೫ 
Bodh oN BEN BH 
Hound 1 or aks re Br 
‘ 1 Dp, 
H Ws [ತ 
[5 ಇನಿ 10 
ಗಿ w» 23 ©) 13 1 


ಗತಿಯೇನಾದೀತು? 
ಪದೇ 


ಆ 


peer 


pe 


೧೦೨ 


ತಬ 
ು. ಅವರ ಹಾಳು ಉ 


ವು 
ವು 


ವಾರ್ಯರಿಗೆ ಗೊತಾದರ 
ೀಡಿತನದ ಕಾರಣ 


ಧ 


ರಾಮಿ 
ಓಟು) 


ಕಾ 


ಲಲಿತಾ 


ರ 


ಮ 


w 


ಬರದಿದರೆ ದರದರನೆ ಎಳೆಯುತ್ತಾ ಒಯ್ದಿರಿ. 


ವರ ಪದಾನ 1 ೨೮ 


ಎ 
[0 
ಅ 


ಕ 


ಹ 
SAY 


pe 
ಕ 


ಕ 
~ 


ಗಿಗಾ 
ಬು! 


ನಿ 


Ww 


H 


ವಿತವ್ಯತೆಯ 
ಭಯಂಕರ 
ಈತನು 


ಭಟ್ಟನಿಂದ 


€ ಅಥವಾ ಭ 
ಹಾಚೆ 


ಲ 


Pe 


ಜಿಕೆಬರುವದಿಲ 
ರುಣಾಮವ್ರೆ 


ಲ 


ನಾಲಿಗೆಗೆ ೨ 


ಮ 


ಅಸ್ಯ 


ಮ್ಯಾ 


a 


CA 
ಕಾರಕ್ಕಿಂತ ಮಂದಿರದ ನೆಲಮನೆಯ ಅಂಧಕಾರವು 


ನಿನ 

[ರ್‌ 

ತಳಹದಿಯ 

ಸದ ಪ 
ಕಾಂಕೆಯಿಂದ ತುಂಬಿಹೆ 
ಧ 
ಳಿತಾಗಿರುವದು. 


ೀಹದ 
ತ್ವಾ 
ದಯಂ 
ಧಿ 
ಮಾಯವಿಯಾದ ಮಾಧವ 


ಅಂಥ ವಿಶ್ವಾ 


ಭೀಕರವಾದ 


ಎ 


ಆ 


ಕರಾಳ 


ಎ (ಹೋಗುವನು) 


ಯಲ್ಲಿ ಭಯಂಕರವಾದ ಉರಿ ಎದಿತು. 


ಲ್ಯ 


be 
\ 


ಟೆ 


ತ್ರೆ 


ರಿಕೊಳ 


ಣ್‌ 


_ + 
ಹೂಟ್ಬಿ 


ನ 
) 
ಲ) 


ಬಾಗ 


ಖರತೆಯ ಉ 
ಭಯಂಕರ 


ಪ್ರ 
ಹುಟ್ಟಬೇಕಾದರೆ ಕಾರಣವೇನು? 


೧೨ 


ಎ 


ಗಿ 


ಕೆಯಲ್ಲಿ 
ಮಲ್ಲಿ 


ಹೊಟ್ಟೀ 


ತ 
aM 


ಮಾಧವಾಚಾರ್ಯ: ಹುಕ್ಕ ಕುಮಾರಾ ನಿನ್ನ ಮನೋಭೀಷ್ಟ 


ಜಂಬುಕೇಶ್ವರ 
ಮಾಧವ 


ಆತನನ್ನು ಗುರುತಿಸಲಾರೆಯಾ? ಆತನೇ ನನ್ನ ಸದ್ಗುರುವು. 


ದ್‌ೆ ಲ ಇ ಆ, 
ಆತನೇ ಮಹಾತ್ಮಾಮಾಧಾವಾರ್ಯ. ಇಡೀ ಬ್ರಹ್ಮಾಂಡವನ್ನು 
ತನ್ನ ಹೃದಯ ಬ್ರಹಾಂಡದಲ್ಲಿ ಕಾಣುತ್ತಿರುವ ಮಹಾ 

ಆತ್ಮ ಲ ಇತ್‌ ೬ ೧ ಆಂ 


ಯೋಗೀಶ್ವರ. 


ಡ್ಹವು ಪೂರ್ಣವಾಗಲಿ 


ವತ್ಸ. ಪರಮಮಂಗಲವಾಗಲಿ ಯಾಕೆ, ಮುಖವು 
ಬಾಡಿರುವದೇಕೆ? ಸರಿ ಸರಿ ಪಿತನ ಸ್ಥಿತಿಯನ್ನು ಕಂಡು ದುಹಿತಾ 
ಹೃದಯವು ತಳಮಳಿಸುವದು ಸಹಜ. ಇದೋ ನಿನ್ನ ಪಿತನಿನೆ 


ಆನಂದವಾಗಲಿ ಶಾಂತಿ! ಶಾಂತಿ! ಶಾಂತಿ! 


ತ 


ವನ್ನ ದಂಪನ್ನ ಬೀರುವ ಶಾಂತಿ ಶಬ್ದಗಳಿಂದ ಹೃದಯ 
ಶಾಪವು. ಹರಿದು ಹೋಯಿತು. ಮಹಾತ್ಮಾ! ನಿನ್ನ 
ಮಹಿಮೆಯನ್ನು ಕಾಣದ. ಪಾಮ ನನ್ನು ಕ್ಷಮಿಸು. 


ಗು 


ಲ 


J 


ಜಾ! ನಿನ್ನಂಥ ನ್ಯಾಯ ಪ್ರಿಯ ರಾಜನು ಸಹ ದುಷ್ಟರ 
ನುಡಿಗಳಿಗೆ ಮನಸೋಲುವದರಿಂದ ಆನ್ಮಾಯದ ಕತ್ತಲೆಯು 
ಬೀಳುವದು. “ರಾಜಾ ಕಾಲಸ್ಮ ಕಾರಣಂ'' ಎಂಬ ತತ್ವ 
ರಹಸ್ಯವನ್ನು ಕಂಡು ಹಿಡಿದು ವಿವೇಕದಿಂದ ವರ್ತಿಸು. ಶಾಂತಿ, 
ಶಾಂತಿಯನ್ನು ಅವಲಂಬಿಸು. ಶಾಂತಿಯೇ ಸೌಭಾಗ್ಯ. ಶಾಂತಿಯೇ 
ನಿಜ ಸುಖ ಸಾಧನ. ಶಾಂತಿಯೇ ಶಕ್ತಿ, ಶಾಂತಿಯೇ ಮುಕ್ತಿ, 
ಶಾಂತಿ! ಶಾಂತಿ! (ಹೋಗುವನು) (ತೆರೆ ಬೀಳುವದು) 

ಇ ಪದ್ಯ ನದ 


(ರಾಗ -ದೇಶ ರುಪತಾಲ) 


aft 


ತದಾ ಭಾವ ಮಾಡಿ ಕ್ಲಿತಿಪಾ ಉಮಲ ಜ್ಞಾನ 


pS 


ಶಾಂತ-ತಾನೆ ಭಾಗ್ಯ ॥ ಶಾ 
೪ನೇ ಪ್ರವೇಶ 


ಏನಾದಿರಿ? 


ಕರಾಳ 
ಶಿವಾಂಗಿ 
ಕರಾಳ 


ಶಿ 3 3 ೨ ಸಾ, 
pe 
©, [3 Pu ಕ್‌ 3 (೪ 4) p) 
G 3 « |e) ಗ 
1 Ke | $n 02 
ಎ ಲು ನ ೦ ಖ್‌ wm 3 
1] 6 (., ೧ Ye ಚೆ [3 
¢ ತ) eX ) 13 13 KS 
ಷಿ ಲ “3 D 4 bo 
13 2 ಕ್ಕೆ < A 6) 
1 ec » ಅ 5 1 
0 ೮ mI ತ A. 17 
ಸ 12 © 3” ್‌ ಟಬ ಬ 
13) [ವ ಇ. pak 
ಲ್ಲ ಡೆ 1 Hs 
12- ಸ್ರ ಇ ಚ ಬ 
© 4 ರ ನಸ ಸ“ § 3 
pd ರ ೫ ಇ ಉಟ ಏಗ, 
ಕ 4 Be ೫2 
"ಇ 8೬. [|ಸ|ಕ್ಕಿತ್ಠ ಲ 
3 Ba. ೪೮1೪೮ 0 ಛಊ€ ಈ ಈ 
ವ ಲ್‌ 3 ದ 11 ಸ 
ಆ) Te Ye ಟ್ಟೆ 2 H wy 4 3 
ಇ WB Wg 
1 BLES || 
SRST 
PN ೮ 9 ೧ ಇ NDI pO 
) 4 | ಗ್ರ ಲ 3 32 Kk 
KC B 3° ಬಿ ಣಗಳ BLE 
ಇ 191 ೪ ಈ॥ ೪೫ ಗ RHE ಭಜಿ 0 


ಕರಾಳ 
ವಾಂಗಿ 
ಕರಾಳ 
ಅವಾಂಗಿ 
ಕರಾಳ 


ಶಿವಾಂಗಿ 


ಕರಾಳ 


ಜ.1 
eR: 
W 
Hh 0 
ರ 
ಗ್ರ 
R 3 
1 ಟಿ 
ಗ್ರ 
ಹ 33 
§ 4 

ಗ್ಗೆ 
Bk 
| ತ 
ಚ Fp: 
b % 
[3 


(27. © (೬. 
1 ತ್ತೆ 
SpE 
dE 
vw ~~ 7 
ಲಿ. ೪ 30 1೫ 
೫೦ (23 ಸದ ್ಸಿ 
1) Bp 9 
SK Ah 1 
1 6 ( ಭು 
1 gg ಗ 
34೫.8 
€ 1 Wy ಸ 
Ee ime 1 ೦ Dp 
WEN avn 

೨) 13 VW ( 
ಇಗ 80 ಓಸ್ಛ ನ್ದ 


ವೆ 


ಸಿದಿ. ಯುಂ ಂಗಿಚ್ರು 
ತನಾಡಿಯನು 


ಬಡಬಡಿಸಲಾರಂಭಿ 


ಹೆ 
ಅ 


೯ 


ಹೀಗೆ 
ಹಿಡಿಯಿತೋ ದೆವ್ವ ಬಡಿಯಿತೋ ತಡೆಯ ಭೂ 


ಖು 


ಮ್ಮ 


ಡಿಯ ಹೋಗುವನು) 


63 


ಈ ಕರಾಳನ ಭಾ 


ಜಾಗ್‌ 
ಓಟು 


ದಿಯಾ 


ತ್ವ 
~ ಯಿ 


po 
a 


ಸಂಶಯವುಂಟೆ? 


ಕೈ ಹಿಡಿಯ ಹೋಗುವನು) 


ನ್‌ 
ತು 


ಕಾ ಟು 


ುತದಿಗಳ 


ವು 


ಅಸಾ. «~~ 
OSS Le 
೦ಗಿ ನ್‌ 
ಬಾಹುಗಳಲ್ಲಿ, 
ಸ 


ಯಾ 


ಅಲ್ರಿ 
ಇ ಎ 
ಕರಾಳ, 


pe] 


ರಾಳ 
ಕರಾಳ 


ಅಬು. 
ವ 


1 


ಲೂ 


Ye 


K 
1 


33 


ರಾಳ 


ನಗ ಹೋಗಿ 


ಇ ನಗರಿ. 
ಹೊಗೆಯಾದಾಗ ತಿಳಿದೀತು. ಈ ಕರಾಳನ ಕೆ. ಮ 


ಕ 


ತಾ 
tas 


ತುಂ 


ಟ್ರಿ 
ಪ 


೬ 


ನ ದಿ 


ಕರಾಳ 


|e 


ib 


ವರ್ತಿಸು 


ಇರಡು 


ಟು 


ಡೆ ಹೋಗುವಾ 


ಶಿವಾಂಗಿ ಹೋಗುವಾ. 
ಹು. ಶಿವಾಂಗಿ ನಡೆ 


ಮರಾಳ 
ರಾಳಾ 


ಕರಾಳ 


po) 
ನಿನ್ನ 


a 


ಬಿಡುತಿರುವಿ. 


ಉದಾಗಿ 
ಓವಿ 


ತೆ 


ಅಣಕಿಸುವಿಯೇನು ಮಂಗನ ಮಗನೇ: ನೀನೂ 
ಯಾಕೆ 


ಕ್‌ 


ಖಾ 


೫ 


~ 


ಯೋಗಿಸಿ 


ಕ್ಕ 


ತ್ರ 


ಮನ್ನಿಸಲರ್ಹ- 


ತಾ 
ಹ್‌ 


ಆರಾ 


ಶಬ್ದಗಳ: 


ಶಬಗಳೂ 
೧ 


ಎ 


ಮೆ 
ಟಿ 


~ 
ಬಿ 


ಸೀ 
ಇಂ ಟ್‌ 


ಅಂದವಾದ 
ಕೂಗತಕ್ಷದು ತಿಳಿಯಿತೆ? 


_ 


ಸವಿಯಾ 


1) 


ದವರೂಡನೆ ಹೊರ 
: ಕೂಗಿರಿ. 
ನ್ನು 
ಗೆ ಆಗಲಿ! 


[9 


ವಾಂಗಿ 


ವ 


ಇಟ್‌ 


ಸಾದಂತವಾಗಿ ಹೆ 


ಶಿ 
ಮರಾಳಜಿ 
ಶಿವಾಂಗಿಯ 


ಗಿ 
C 


ವಾಂಗಿ 
ಮರಾಳ 


ಕರಾಳ 


ಪಂಚಮ ಸ್ವರಕ್ಕೆ ಸರಿಯಾದ ಕಂಠವುಳ್ಳ ಕೋಮಲಾಂಗಿಯೇ 


ರ 


ಸಾ 


“12 


ದಾರಿಯನ್ನು 
ಹಿತ ಚಾಕತ 
ಸುರಿಸುವ 


la! 
Kk) 
[eR 


ಯಂದೊಪ್ಪವ 


ಅಧಿ 


ನನದ 
ತಿ 


ಶಬಗಳನು 


ಲ 


ರದನ ಪಂಕಿ 
td 


ಮರಾಳರಿಗೆ 
ಸವಿಯಾದ 


ಕರಾಳ- 


ಮೇಘಮಾಲೆಯೇ 
, ಶಿವಾಂಗಿಯೇ ನಮ್ಮೊಡನೆ ಹೊರಡು. 


ಐಂ 
AS 


ಬಿ 
ನಡೆಯಿರಿ ಕರಾಳರಾವ! 


ಆ ಟಿ ಇ ರೈ ಹಾಗೆಷ್ನ ಸಾಜ) 
ನೋಡುತಿರುವ 


ತ 


`` 


12 
13 


ನಿ 
ಛಿ 
ಗ 
H 
B 
3 


ರಾಳ 


FoR 
ಆ 


ಸಾಮಗ 


ಹ 
ಯ 
ದ್‌ 


ನಂತ 


[A 
Ned 


ಹ 
ದ 
ಹೆ 


ತೆ! ನಿನಗೆ ನ 
ಶಿವಾಂಗಿಯು ಸಹಚಾರಿಣಿಯಾಗಿರು 


ದರಾ 
ದ್‌್‌ ಇವೆ 


ನ್‌ 
ಬ 


ಅಹಹ! 


ವಂತೆ 


13 


೨ 
Res) 


ಲ್ರ 


0ಗಿಯ ಕೆ 


(ಶಿವಾ 


ಕೌ 


ಮ pS) 
ಸೇಡಮು 
CR 


— 
ವಾದ 


ಆಜಾ 
೨ 


ಕ 
Ue 


ಅ 


ಸಾಮ ಅತ 


(ಉಸುರ್ಗರೆದು) ಇರಲಿ ಕಠಾಳ 


ತೆಗೆಯದೆ ಎಂದೂ ಬಿಡುವದಲ. 


_ ಅ ಬ 
ಮೀ ) 


(ಹೋಗು 


ಣಾ 


೫ನೇ ಪ್ರವೇಶ 


ದಾಮನ ವಿಲಾಸ 


(ರೌದ್ರ 
(ರಾಗ ಕೇ 


ರಿ ತಾಲ 


ಕಾಲ) 


ಟ್ರ 


PY 


ಹಾಗೆ 
ಲಿ೦ರಒುುಯ 


ey 


ಮಾರ್ತಿ 


[eS 


RR 


ಭ್ರಾಂತನಾದೆ ಬಾರನೇ ! ತಾ ಪ್ರೀಯಾ ಓಡಿ ಬಾರನೇ 


re 
9) 


1 


ಬಹುದು. ಆ 


ತಾ 
1) 


ಆಳುಕಿಸ 


ಣ 


ಕೆಡಿಸುವವರಾರು? ಅಣ! 


4ಕ್ಕೆ 


ವಿಗೆ ಸುಬುದಿಯನು ಕೂ 
ರಾ 


y 
ಣ 


ವಿದ್‌ —: 
ಪೊಜಸಿಬನು. 


ಲ 


ಗೌರಾಂಬಿಕಾ 


ರೌದ್ರದಾಮ 


ಗೌರಾಂಬಿಕಾ 


ರೌದ್ರದಾಮ 


ವರ ಪ್ರದಾನ / ೩೫ 


ಗೌರೀ! ಬುಕ್ಕನ ಭಾವನ ಚಿತ್ರವನ್ನು ಪೂಜಿಸಬೇಡವೆಂದು 
ನಿನಗೆಷ್ಟು ಸಲ ಹೇಳಬೇಕು. ನನ್ನ ಕಡುಹಗೆಯಾದ ಹುಕ್ಕನ 
ತಮ್ಮನನ್ನು ನನ್ನ ತಂಗಿಯಾದ ನೀನು ಪೂಜಿಸಬೇಕೆ? ನಿನ್ನ 


ಈ ದುರಾಶೆಯ ಅಘಾತದಿಂದ ನನ್ನ ಮಸ್ತಕವು 


ಲ್ಕ 
ಎ ಷು ಬಾರ್ಸ್‌ A ಹ 
ಇಬ್ಭಾಗವಾಗುತ್ತಿರುವದು. ಮನಸ್ಸು ಶಾಂತಿಯನ್ನು 


ನೀಗುತ್ತಿರುವದು. ಗೌರೀ ನಿನ್ನ ಸಹೋದರನಾದ 
ರೌದ್ರದಾಮನಿಗೆ ರುಚಿಸದ ಈ ದುರಾಚರಣೆಯನ್ನು 
ದೂಡಿಬಿಡು. 


ಅಣ್ಣಾ! ಇದು ದುರಾಚರಣೆಯೆ? ಪತಿರಾಯನನ್ನು 
ಪೂಜಿಸುವದು ಪತಿವ್ರತೆಯ ಧರ್ಮವಲ್ಲವ? 


ಸ ೧೨ 


ಏನು ಬುಕ್ಕರಾಯನು ನಿನ್ನ ಪತಿಯೆ?.... 


ಅಣ್ಣಾ! ಆರ್ಯ ಕನ್ನಯಾದ ನಾನು ಮನಸ್ಸಿನಿಂ 

ಪತಿಯನ್ನಾಗಿ ವರಿಸಿರುವೆ ಅಣ್ಣಾ! ಯಾವ ಮಹಾನುಭಾವನ 

ಚರಣಕಮಲಗಳಲ್ಲಿ ಮನಸ್ಸು ನೆಟ್ಟು ದೋಗಿರುವದೋ, 

ಯಾವ ಪುಣ್ಯಾತ್ಮನ ಹೆಸರು ಸುವರ್ಣಾಕ್ಷರಗಳಿಂದ 

ರಾಷ್ಟೇತಿಹಾಸದಲ್ಲಿ ಬರೆಯಲ್ಪಡುವದೋ ಆ ಭಾಗ್ಯಶಾಲಿಯ 
[251 he ) 

ಧರ್ಮಪತ್ತಿಯ ಪದವನ್ನು ತ್ರಿಕರ್ಣಪೂರ್ವಕವಾಗಿಯೇ 


ಟಿ 
( 
Gl 
pd 
eds 
ಾ 


ಮ್ಮ ನು 
ವಹಿಸಿರುವೆ. ಆ ನನ್ನ ಹೃದಯೇಶ್ವರನನ್ನು ಪೂಜಿಸಬಾರದೆ? 
ಬಂಧುರಾಜ! ಆಬಂಧುದ್ದಯರು ನಿಶ್ಚಯವಾಗಿ ನಿನ್ನ 
ಹ 


ವೈರಿಗಳಲ್ಲಾ. ನೀನು ಮಾತ್ರ ಅವರ ವೈರತ್ವವನ್ನು 
ಕಟ್ಟಿಕೊಳ್ಳುತ್ತಿರುವಿ. ಅಣ್ಣಾ! ಆ ಪುಣ್ಕಶಾಲಿಗಳು 
ಈ ಶ್ವರಾಂಶದಿಂದ ರಾಷ್ಟೋದ್ಧಾರಕ್ಕಾಗಿ ಭೂಮಿಗಿಳಿದು 
ಬಂದಿರುವರೆಂದು ತಿಳಿ. 


ನಿನ್ನ ಬುಕ್ಕರಾಯನು ಶಿವನ ಅವತಾರ. ನೀನು ಪಾರ್ವತಿಯ 


.ಅವತಾರವಲ್ಲವೆ? ಎಂಥ ಸುಂದರವಾದ ಕಲ್ಪನಾ ಚಿತ್ರವನ್ನು 


ಗೌರಾಂಬಿಕಾ 


ತಮ್ಮ ಹೃದಯವು ಪರಿಚೆತವಾಯಿತು ಅಣ ನ! ನಿನ್ನ 
ರಾಕ್ಷಸೀಮಹಾತ್ವಾಕಾಂಕ್ಷೆಗೆ ಭಗಿನಿಯ ಬಲಿಕೊಟ್ಟು ಅದನ್ನು 
ಪೂರ್ಣಮಾಡಬೇಕಂದು ಇಚ್ಛಿಸುವೆಯಾ? ಆ ಅಣ್ಣ ತಮಂದಿರ 


ಉದರಂಭರಣಕ್ಕಾಗಿ ಇ ಈ ಅವರ ಜಾ ಚು 


p, 
» 8 
tl 
ಗ 


A ವರ್ಗವನ್ನು ಭಗವಂತನು ಸಾಪ 
ಹುಟ್ಟಿಸಿರುವದಿಲ್ಲಾ, ಅಣ್ಣಾ ಸ್ವಕುಲೋದ್ಧಾರಕ್ಕಾಗಿ ಸ್ತ್ರೀ ವರ್ಗದ 
ಜನವಿರುತ್ತದೆ. 


ಅದು ಏನೇ ಇರಲಿ ನೀನು ಮಾತ್ರ ನಾನು ಹೇಳಿದಂತೆ 
ವರ್ತಿಸಬೇಕು. ಭುಜಂಗರಾುನ ಕರಪಿಡಿದು ನನ್ನ ಆತ್ಮ 
ಸಂತೋಷಗೊಳಿಸಬೇಕು. ಇಲ್ಲದ ಹಟ ತೊಟ್ಟು ನನ್ನನ್ನು 
ರೊಚ್ಚಿಗೆಬ್ಬಿಸಬೇಡ. ನನ್ನ ನಿಶ್ಚಯವು ಧ್ರುವತಾರಯಂತೆ 
ಆಚಲವಾಗಿರುವದೆಂದು ತಿಳಿ. 


ನಿನ್ನ ತಂಗಿಯಾದ 
ತಿಳಿ. ನನ್ನ ಹೃದಯ 
ಬುಕ್ಕರಾಯರ ಪುಣ್ಯ ಮೂರ್ತಿಯ ಹೊರತಾಗಿ ಇ 
ಪುರುಷ ವರ್ಗವು ನನಗೆ ನಿನ್ನ ಸಮಾನವಾಗಿರುವದು. 
ಬುಕ್ಕರಾಯನ ಹೊರತು ಮಿಕ್ಕದೇವನನಗಿಲ್ಲ. 


ಸಾ ಎಂಸಿ 
ಉಲ 
ಆ 
ಸಿಂ 


<j 


py 
ಗ 


kp 
ಕೊ 
1 


) 


ವನು) 
ಆರ್ಯ 
ಶಕಿಯು 

ಇಸಿ 
ಅದೋ 


ಎ 
w 


ಛ್ಲ 


ಎ 
\ 


ಹಾ 
“ಬ 


ಸಾಣೆ 


ು 


ಸಿ 
ಹ 
೧ ವಿ 
ಆವೆ ಇ. 
೨ 
ತೆ 


(ಸ 


ಹ 
ದ್‌್‌ 

ಚ್‌ 
ನಶೆ] 


a 


ಳನಾಡಬೇಡ. 
ಪೂಜಿಸುತಿರು 
ಅವರ 


ಳು 


\ 


ಗಿ ಮುಗರಿಸಿ ಬಿ 


td 


6 
ಹ 


{4 


-ಬುಕ್ಕರ ನಾಶದಿಂದ ಶಾಂತಿ 


ಆ 
re 
4 


ಕ 


ದ 
ಆಸಾ 


ಸಬೇಕಾವೀತು. 
ತ್‌ 
ಳ್ಳ 
ಅಥಾವ 
ದಿಂದ 
ೀಮಯೋಗದಲಿ 


ಜ 
ದಿ 


ಕೆಳಗಿಡು. 
ಜಂಗರಾಯರೇ ಬರುತಿರುವ 


ಮಾತು. 
ವ 


™ 


ಲು 


ಆಗದ 
ಹೆ 


ತಿನಿಂದ ಕೆಳಗಿಡುವಿಯೋ ಅಥವಾ ಇಲ್ಲವೋ? 
ಏಕೋ ಭಾ 


೧೨ 


ಮಾಡು ಹೆಚಾಗಿ ಮಾತಾಡಬೇಡ 


ರೀ ಜೋಕೆ, ಅಭದ್ರ ಶ 


pe 


ಕುಮಾರಿಯ 


ಗೂಡಿರುವುದು. 


~ 


ತಿಯನು 


ಹೂ ಇಲ! ಕೆಳಗಿಡುವದಿಲ 


ಇದೆಂದಿಗೂ 


ಒಳ್ಳೇ 
ha 

ಸಾಕು 

ಕಾಣು. 


ಭು 


ನಾನಿಂದು ತಿಳಿಯಬೇಕಾಯಿತು. 
ಪ 


ಕೌ 


ಇಂದಿನಿಂದ ನನಗೂ ಆಚರಿ 
ಹೋಗುತಿರುವ ಜೀವಕ್ಕೆ ಹು 


ಹಾ! 


ಕಾ 


೧೮ ಮಾ 
ಬ 


೦ 
2೦೩ 


ಆರಾಂ 


ಗೌರಾಂಬಿಕಾ 


ರೌದ್ರದಾಮ 


ಗಾರಾಂಬಿಕಾ 


ವ್ರ ಯವು ದಾನವೀ ಲಾಲಸಯ 
ಬ ಇ 4 ಲ 
ಪ್ರವಾಹದಲ್ಲಿ ತೇಲಿ ಹೋಗಿರುವದು. ನಿನ್ನ ಮುಖಾವಲೋಕನ 
ಬೇಡ 
ಗೌರಿ! ಗೌರಾಂಬಿಕಾ ನಿಷ್ಠುರದ ನುಡಿಗಳನ್ನಾಡಬೇಡ. ಬಿನ್ನ 
ಹೃದಯದೊಳಗಣ ಬಂಧು ಪ್ರೇಮವು ಬತ್ತಿ 


ಹೋಗಿರುವುದಿಲ್ಲವಷ್ಟೇ. 


ಬಂಧು ಪ್ರೇಮವು ಬತ್ರಿ ಹೋಗಿರುವುದಿಲ್ಲ, ಆದರೆ ನಿನ್ನ 
ಪೈಶಾಚಿಕ ವರ್ತನೆಯಿಂದ ನಾನೀಗ ನಿಷುರಳಾಗಿರುವೆ. 
ನಾನೊಬ್ಬಳೇಕೆ? ಪ್ರತಿಯೊಬ್ಬ ಸತ್ಯಶೀಲ ಹಾಗೂ ಧರ್ಮನಿಷ 
ಆರ್ಯ ಕುಮಾರಿಯು ತನ್ನ ದುಷ್ಟವೃತ್ತಿಯ ಬಂಧುವನ್ನು ಒಂದು 
ಸಲ ಏಕೆ ಸಾಸಿರ ಸಲ ಧಿಕ್ಕರಿಸುವಳು. 


ಹೀಗೋ.... 


ಅಹುದು ಸ್ವಾರ್ಥವನ್ನು ಸಾಧಿಸುವದಕ್ಕಾಗಿ ಬೇಕಾದ ನೈಚ್ಯವನ್ನು 
ಮಾಡುವ ಹೀನಮಾನವನಾಗಿರುವಿ. ಯಾವ ದಿ 

ಪೈಶಾಚಿಕ ವರ್ತನೆಯು ದೂರಾಗಿ ಮಾನವೀ ಶುಭವೃತ್ತಿಯು 
ನಿನ್ನಲ್ಲಿ ಕಂಗೊಳಿಸುವದು ಆದಿವಸವೇ ನನ್ನ ಹೃದಯವು ಬಂಧು 


ಪ್ರೇಮಾಮೃತ ತುಷಾರಗಳನ್ನು ನಿನ್ನ ಮೇಲೆ ಸಿಂಪಡಿಸುವದು. 


ಬೇಡ. ನಿನ್ನ ಬಂಧು ಪ್ರಮಾಮೃತವೂ ಬೇಡ ನನ್ನ ಪೈಶಾಚಿಕ 
ವರ್ತನೆಯು ದೂರಾಗುವದು ಬೇಡ. ಆ ಹುಕ್ತ ಬುಕ್ಕರ ರಕ್ತವನ್ನು 


ಮು 


ಹೊರಗೆಡವಿ, ಆ ರಕ್ತದಲ್ಲಿ ನನ್ನ ಕರಗಳನ್ನು 


ತೊಳೆಯುವದರಿಂದ ಆಗುವ ಆನಂದವು ನನಗ 
ಮತ್ತೇತರಿಂದಲೂ ದೊರೆಯಲಾರದು. ಗೌರೀ ಆ ಚಿತ್ರವನ್ನು 
ನನ್ನ ಪಾದಗಳ ಮೇಲೆ ಹಾಕು ಇಲ್ಲದಿದ್ದರೆ ಆ ಚಿತ್ರ ಹಿಡಿದಿರುವ 


ಗೌರಾಂಬಿಕಾ 


ಭುಜಂಗ 


ಗೌರಾಂಬಿಕಾ 


ಭುಜಂಗ 
ಗೌರಾಂಬಿಕಾ 


ಭುಜಂಗ 


ವರ ಪ್ರದಾನ / ೩೯ 


ರಣಮೈದಾನವಾಗಿರದೇ ತಮ್ಮ ವಿಲಾಸ ಭವನವಾಗಿದೆ 
ಎದುರಿನಲ್ಲಿ ಶತ್ರುವಿರದೇ ಪ್ರೇಮಮೂರ್ತಿಯಿದೆ. ಸಿಂಹವನ್ನು 
ರೊಚ್ಚೆ] ಗೆಬ್ಬಿಸುವವರಾರು? 


೩ 


ಸೇನಾಪತಿಗಳೇ! ಸಿಂಹದ ರೋಷಕ್ಕೆಸಿಂಹ ಸಹೋದರಿಯಾದ 

ಈ ಸಿಂಹಿಣಿಯೇ ಕಾರಣಿಭೂತಳು. ಪ್ರಧಾನರೇ ಒರೆಯಿಂದ 

ಹೊರಬಿದ್ದ ಖಡ್ಗವನ್ನು ಒರೆಗಾಣಿಸುವದೇತಕ್ಕೆ? ನನ್ನ ಕರವನ್ನು, 

ಛೇದಿಸುವದಕ್ಕೆ ಸಿದ್ಧರಾಗಿದ್ದರಲ್ಲವೇ? ಕರವನ್ನೇಕೆ ಶಿರವನ್ನು 

ತಗಿದು ತಮ್ಮ ಕಂಟಕವನ್ನು ದೂರಮಾಡಿಕೊಳ್ಳಿ. 

ಗೌರಿ! ನನ್ನ ಕಾಲ ಮೃತ್ಯುವೇ ನಿನ್ನ ರೂಪದಿಂದ ಜನ್ನಿಹೊಂದಿ 

ಬಂದಿರುವದು. 

ಅದಕ್ಕಾಗಿ ನನ್ನನ್ನು ಕಡಿದು ಹಾಕಿರಿ. ಸಹೋದರಿಯ ಹತ್ಕೆಯಂಥ 

ಪುಣ್ಯವನ್ನು ಪದರಿನಲ್ಲಿ ಕಟ್ಟಿಕೊಳ್ಳಿ. 

ಗೌರೀ! ಈ ತರಹದ ಔಧತ್ಯವು ಆರ್ಯಕುಮಾರಿಗೆ 

ಭೂಷಣವಲ್ಲ (ಹೋಗುವನು) 

ಹೀಗೆ ಉದ್ಧಾರವನ್ನು ತೆಗೆಯುತ್ತ ಪ್ರಧಾನರು ಹೋದುದೇಕೆ? 
೧ ಜ್‌ ಇದಿ 

ಅವರನ್ನೇ ಕೇಳಿಕೊಳ್ಳಿ (ಹೋಗಹತ್ತುವಳು) ಸ್ವಲ್ಪ 

ತಡೆಯುವಿರಾ? ನನ್ನದೊಂದು ವಿಜ್ಞಾಪನೆಯಿದೆ. 

ಅದೇನಿಲ್ಲ ಗೌರಿ... 

ಹೂಂ ಹೇಳಿ ಸಂಕೋಚವೇಕೆ? 

ಮತ್ತೇನಿಲ್ಲ... 

ಅದಿಷ್ಟಾಗಲಿ 


(ತಲೆ ತುರಿಸುತ್ರು ತಮ್ಮದಾವ ವಿಜ್ಞಾಪನೆ 
wa 


ಭುಜಂಗ 


ಗೌರಾಂಬಿಕಾ 


ವರ ಪ್ರದಾನ / ೪೦ 


ತ್ರ 
Pa) 
ಆ 
೧ 
( 
3) 
de 
೯% 
೪ 
J 
ಗೌ ಸೆ ಕ 
* 
ತ 
ಇ 
ತ್ರೆ 
(ಸ 
(Gl 
at 


ಸೇನಾಪತಿಗಳೇ! ಸಹೋದರನ ಸ್ವಾರ್ಥದ ಲಾಭತಕ್ಕೊಂಡು 
ಅಮರ್ಯಾದೆಯ ಶಬ್ದಗಳನ್ನುಚ್ಚರಿಸುತ್ತಿರುವಿರಲ್ಲ )ವೆ? ಹೋಗಿರಿ 
ಇನ್ನು ಮುಂದೆ ಯಾಚನೆ, ವಿನಂತಿ, ವಿಜ್ಞಾಪನೆ ಇವುಗಳ 
ೋಜಿಗೆ ಹೋಗಬೇಡಿ. ಇಂಥ ಶಬ್ದಗಳನ್ನು ವನ್ನ ಮುಂದೆ 


4 
tk 
8) 


ತಾವು ಅವಿವಾಹಿತರಾಗಿರುವವರೆಗೆ ತಮ್ಮ ಪ್ರೇಮವನ್ನು 
ಕೇಳಿಕೊಳ್ಳಲಿ ಶಿಕ ನಮಗೆ ಅಧಿಕಾರವುಂಟು. 


li. ಕಲಂಕವನ್ನು ಮೆತ್ತುವಂಥ ಜನವ, 


ಮರ್ಯಾದಗಳಿಲ್ಲವೆ ಕ ಸರತಿ ss 
ಜನಲಜ್ಜೆಯಾದರೂ ಇಲ್ಲವೇ. ಆರ್ಯ ಕುಮಾರಿಯ 
ಪ್ರೇಮವೆಂದರೆ ಸಂತೆಯಲ್ಲಿಟ್ಟಿರುವ ವಸ್ತುವಲ್ಲ. ಇಲ್ಲಿಂದ 
ಹೊರಡಿರಿ ಇಲ್ಲವೇ ನಾನೇ ಹೋಗುವೆ 


ಹ! ಸ್ವಲ್ಪ ತಡೆಯಿರಿ ನನ್ನನ್ನು ಸಾಮಾನ ಮನುಷ್ಯನೆಂದು 
ತಿಳಿದಿರುವಿರಾ? 
ತಾವೇಕಿ ಸಾಮಾನ್ಯ ಮನುಷ್ಯರಾದೀರಿ. ಆನೆಗುಂದಿಯ 


ಸೇನಾಪತಿ. ಮೇಲಾಗಿ “ಸೇವಾಸಾಗರ” ಎಂಬ ಪದವಿಯನ್ನು 
ಧರಿಸಿದ ತಾವು ಸಣ್ಣ ಮನುಷ್ಯರೇ! ಭುಜಂಗರಾವ! ನಾನು 


ಇಷ್ಟ 


ಲ 
ಸ 
| 
Ww 
6 
ವು 


ಸ ೬ ಲ 
ಎರೆದುಕೊಳ್ಲಿ. ಈ ಸು ವಿಶ್ವವು ನಿರ್ಜನವಾಗಿ 
ಈ ಧರಾದ ಮೇಲೆ ವಾವೀರ್ವರೇ ಉಳಿದ 


ei ತಮ್ಮ ಯಾಚನೆಯನ್ನು ಕೇಳಲಾರೆ. 
ತಿಳಿಯಿತೇ! (ಹೋಗುವಳು) 


ಹೋದಳು, ನಿಷ್ಠುರತೆಯ ನುಡಿಗಳನ್ನುಚ್ಚರಿಸಿ ಹೋಗಿಬಿಟ್ಟಳು. 

ೋಗು! ಗೌರೀ ಹೋಗು ರೌದ್ರರಾಮನನ್ನು ಒತ್ತಾಯಪಡಿಸಿ 
ನಿನ ಕರಗಳಿಂದಲೇ ಪೂಮಾಲೆಯನ್ನು ಹಾಕಿಸಿಕೊಳ್ಳದಿದ್ದರೆ 
ಈ ಭುಜಂಗನು ಜನವೆತ್ತಿದ ಫಲವೇನು? ಯೋಗವಾದರೂ 
ಕೂಡಿ ಬಂದಿದೆ... ನಾಳಿನ ಕಾರ್ಯಕ್ಕೋಸ್ಕರವಾಗಿ 
ಹೊರಡುವದಕ್ಕಿಂತ ಮುಂಚಿತವಾಗಿ ರೌದ್ರದಾಮ ನಿಂದ ವಚನ 
ತಕ್ಕೊಂಡು ಆಮೇಲೆ ಹೊರಡುವೆ. ಗೌರಿ ! ನನ್ನ ಹೊರ್ತಾಗಿ 
ನನ್ಯ ಕರಗ್ರಹಣ ಮಾಡಲಿಕ್ಕೆ ಮತ್ತಾವನಿಗೂ ಆಸ್ಪದವನ್ನು 
ದ್ರದಾಮ ಮರು ಕೊಡುವಂತಿಲ್ಲ. ಗೌರೀ, ಈ ಪರುಷ ಸಿಂಹನ 
ೀಮವನ್ನು ಧಿಕ್ಕರಿಸುವಿಯಾ? ಈ ಭುಜಂಗನೆಂದರೆ 
ಮಾನ್ಯ ವ್ಯಕ್ತಿಯಲ್ಲ (ಹೋಗುವನು). 


ನ 
) 
ವಿ 


HK 


t 


1 & 


( ೧ನೇ ಅಂಕ ಸಮಾಪ್ತಿ ) 


೫ 
ke 


೨ನೇ ಅಂಕ 
೧ನೇ ಪುವೇಶ 


: ಪಂಪಾರಣ್ಯ ಸಮಯ : ಮೊದಲನೆಯ ಪ್ರಹರ 


(ಫಕೀರ ವೇಷಧಾರಿಯಾದ ಬಾವುದ್ದೀನನು ಬರುವನು) 


ಬಾವುದ್ದೀನ 


ಕರಾಳ 


ಒಟ್ಟುಗೂಡಿಸಿ ನನ್ನನ್ನು ನಿರ್ಮಿಸಿದೆಯಾ? ನಾನೆಂಥ 
ಅಪರಾಧವನ್ನು ಮಾಡಿರುವೆ. ದಿಲ್ಲೀ ಸಿಂಹಾಸನಕ್ಕೆ 
ಬಾಧ್ಯಸ್ಥನಾದ ಈ ಬಾವುದ್ದೀನನಿಗೆ ಫಕೀರವೇಷದಿಂದ 
ತಿರುಗಾಡಬೇಕಾಯಿತೆ? ಈ ವಿಶಾಲವಾದ ವಿಶ್ವದಲ್ಲಿ ನನಗೆ 
ಆಶ್ರಯವನ್ನು ಕೊಡುವವರು ಯಾರು ಇರಲಿಕ್ಕಿಲ್ಲವೆ? ಇಲ್ಲಿ 
ನಿಶ್ಚಯವಾಗಿ ಯಾರೂ ಇಲ್ಲ. ಉದಾರ ಹೃದಯದವನಾದ 
ಕಂಪಲಿಯ ರಾಯನು ನನಗೆ ಆಶ್ರಯವನ್ನು ಕೊಟ್ಟಿದ್ದನು. ನನ್ನ 
ಹೀನವಾದ ಅದೃಷ್ಟವು ಆತನನ್ನು ನುಂಗಲಾರಂಭಿಸಿದೆ. ಧಿಕ್ಕಾರ 
ಬಾವುದ್ದೀನ, ನಿನ್ನ ಜೀವಕ್ಕೆ ತ್ರಿವಾರ ಧಿಕ್ಕಾರ (ಕರಾಳ ಬರುವನು) 


ಇವನೇ ಆ ಬಾವುದ್ದೀನನು. ಬೇಟೆಯು ತನ್ನಿಂದ ತಾನೇ 
ಜಾಲದಲ್ಲಿ ಬಿದ್ದಿತು. ಫಕೀರಸಾಹೇಬ, ತಾವು ನಿಜವಾದ 
ಫಕೀರರೋ ಅಥವಾ ವೇಷಧಾರಿ ಫಕೀರರೋ? 


ವರ ಪ್ರದಾನ / ೪೩ 


ಇವನು ನನ್ನನ್ನು ಗುರುತಿಸಿದಂತೆ ಕಾಣುತ್ತದೆ. 


ವಿಚಾರವೇನು ನಡೆದಿದೆ? ಫಕೀರರೇ ಯಾವ ಕಡೆಯಿಂದ 
ಬಂದಿರುವಿರಿ? 


ತಾವು ಯಾವ ಕಡೆಯಿಂದ ಬಂದಿರುವಿರೊ ಆ ಕಡೆಯಿಂದ 
ನಾನು ಬಂದಿರುವೆ. 


ಯಾವ ಕಡೆಗೆ ಹೋಗುವಿರಿ? 
ತಾವು ಹೋಗುವ ಕಡೆಗೆ ನಾನು ಹೋಗುವೆ. 


ಹೀಗಂದರೇನು? 


(ಸ್ವಗತ) ಫಕೀರ ಸಾಧು ಬೈರಾಗಿಗಳಿಗೆ ಸರ್ಕಾರಿ ಜನರ ಕೈ 
ಗೊತ್ತಿರುವದಿಲ್ಲ. ಅಂತೇ ನಮ್ಮಂಥ ಅಧಿಕಾರಿ ಜನರನ್ನು ಬಿನ್‌ 
ಅಧಿಕಾರಿ ಜನರನ್ನು ಒಂದೇ ಮಾಲಿಕೆಯಲ್ಲಿ ಸೇರಿಸುವರು. 
(ಪ್ರ) ಫಕೀರಸಾಹೇಬ! ನಾನಾರೆಂಬುದನ್ನು ಈ ಪೋಷಾಕದಿಂದ 
ತಮಗೆ ಕಂಡು ಬರುವುದಿಲ್ಲವೆ? ನನ್ನನ್ನು ಯಾರೆಂದು 
ತಿಳಿದಿರುವಿರಿ? 


ನಿನ್ನನ್ನು ಒಂದು ಪ್ರಾಣಿಯೆಂದು ಮಾನವ ತಿಳಿದಿರುವೆ. 


ಮಾನವ ಪ್ರಾಣಿಯಾಗಿರುವ ಮಾತು ಸರಿಯೇ. ನಾನುಇದಕ್ಕೂ 
ಹೆಚ್ಚಾಗಿ ಕಾಣುವದಿಲ್ಲವೆ? 

ನಿನ್ನ ಮಾತಿನ ಮೇಲಿಂದ ಮನುಷ್ಯತ್ವಕ್ಕಿಂತ ಏನೋವಿಶೇಷ 
ನಿನ್ನಲ್ಲಿರುವದೆಂದು ಕಂಡು ಬರುತ್ತದೆ. 

ರೂಂ ಹಾದಿಗೆ ಬಂದಿ! ಹೇಳು ನಾನಾರಿರುವೆ? 


ಬಾವುದ್ದೀನ 
ಕರಾಳ 


ಭುಜಂಗ 


ಕರಾಳ 


ಬಾವುದ್ದೀನ 


ಕರಾಳ 


ವರ ಪ್ರದಾನ / ೪೪ 


ನೀನೊರ್ವ ದ್ವಿಪಾದ ಪಶುವಾಗಿರುವಿ. 


ಎಲ್ಲಾ ಜೀವಗಳ್ಳಾ. ಬಾಯಿಗೆ ಬಂದಂತೆ ಬಡಬಡಿಸಬೇಡ. 
ಆನೆಗುಂದಿಯ ದಂಡನಾಯಕತ್ವರ ಭಯವು ನಿನಗೆ 


ಇವನೆಲ ತಕ್ಕೊಂಡು ನಿನಗೇನು ಮಾಡಬೇಕಾಗಿದೆ? 


ಆ ಅದಿ per.) 
ಸುಲಾನನ ಅಣ್ಣನ ಮಕ್ಕಳಲ್ಲವೇ? ತಮ್ಮ ಹೆಸರು 
ಬಾವುದೀನರಲವೆ? ಔಷಧಿಯ ಲತೆಯನು ಹುಡುಕುತ್ತಿರುವ 


ಆ ರೋಗಿಗೆ ಆ ಲತೆಯೇ ಕಾ ಕಾಲ್ತೊಡರೆ ಬಡಿದಂತೆ. 

ನಿನಗಾವ ಮಹಾರೋಗವಾಗಿದೆ? 

ಜೋಕೆಯಿಂದ ಮಾತಾಡು ಜೀವಗಳ್ಳ. ತಡೆ (ಭುಜಂಗ, 

ಶಿಪಾಯಿ ಬರುವರು) 

ಕಂಪಲಿಗೆ ಅಳಿಗಾಲವನ್ನು ತಂದಿರುವದು ಸಾಕಾಗಲಿಲವೆ? 

ಆನೆಗುಂದಿಯನ್ನಷ್ಟು ಮುಂದೆ ಮಾಡಬೇಕೆಂದು 

ಮಾಡಿರುವೆಯಾ? 

ನಿನ್ನ ಸುಟ್ಟ ಮೋರೆಯನ್ನು ಕಟ್ಟಿಕೊಂಡು ನಮ್ಮ ಸೀಮೆಯಲ್ಲಿ 

ಏತಕ್ಕೆ ಬಂದಿರುವಿ? ಆತ್ಮ ಹತ್ತೆಯನ್ನು ಮಾಡಿಕೊಳಬೇಕಾಗಿತು 

೬ ೨ ಆಣೆ [3 ೨0 

ತಾವು ಯಾರು? 

ಇವರು ಆನೆಗುಂದಿಯ ಸೇನಾಪತಿ "ಸೇವಾಸಾಗರ 

ಭುಜಂಗರಾಯರು ನಾವು ಆನೆಗುಂದಿ 
ಹೆಸರು ಕರಾಳರಾವ. 


1 
4 
3 
e 
ತ್ರಿ 
ol 
ಪ 


i 
ತ 
ಲ್ಪ 
ಹ 


(| 
ಛಿ 


ಕರಾಳ 


ವರ ಪ್ರದಾನ / ೪೫ 


ದಸ್ತಗೀರಿ ಮಾಡಲಿಕ್ಕೆ. ಇಷ್ಟೆ ಅಲ್ಲಾ ಕಂಪಲಿಯನ್ನು ಮುತ್ತಲು 
ಬರುವ `ನಿನ್ನ ಚಿಕ್ಕಪ್ಪನಿಗೆ ಸುಲ್ತಾನ ಮಹಮದ ತುಘಲಕರಿಗೆ 
ಆ ರಲ ಂ ಟ್ರ 


್ಸಿ 
ನೆಲದಲ್ಲಿ ನೂಕ ಬೇಕೆನ್ನುವಿರೋ? ಸೇನಾಸಾಗರ! 
ದಿರಪರಾಧಿಗಳಾದ ಬಡಪ್ರಜಾಜನರ ಬೇಟೆಯಾಡುವಂಥ ಆ 
ಸೃಶಾನನ ಆಳಿಕೆಯು ನಿಮಗೆ ರುಚಿಸುವದೋ. ಆ ಬಡ ಜನರು 
ವೇದನೆಯನ್ನು ಸಹಿಸಲಾರದೆ ತೆಗೆಯುತ್ತಿರುವ ಚೀತ್ಕಾರಗಳೇ 
ವಾತಾವರಣದಲ್ಲಿ ತರಂಗಗಳನ್ನು ಎಬ್ಬಿಸುತ್ತ ದಕ್ಷಿಣ ಭಾರತದ 
ಶಾಂತಿಯನ್ನು ಭಂಗಿಸುತ್ತಿರುವವು. ಅವು ನಿಮಗೆ 
ಕೇಳಬರುವದಿಲ್ಲವೆ ಸೇನಾಪತಿಗಳೇ. 


2. 


ಬಾವುದ್ದೀನ ಪೊಳ್ಳುವಾದದಲ್ಲಿ ಕಾಲಕಳೆಯದೆ 


ಸ ಮನಿ 
ಹಾದಿಯನ್ನು ಹಿಡಿ. 


ಭುಜಂಗರಾವ! ಈ ನಿಮ್ಮ ಕೃತಿಯು ನಿಮ್ಮ ಧರ್ಮಕ್ಕೆ 
ರುಚಿಸುವದೇ ಕಂಪಲಿರಾಯರ ಕರ್ನಾಟಕ ವೀರನ ಶೀಲದ 
ಒಂದು ಅಣುವಾದರೂ ನಿಮಲ್ಲಿರಬಾರದೆ? ನಿಮ್ಮಂಥ 
ಶೀಲಹೀನರ ಧರ್ಮಘಾತುಕರ ಹೆಗ್ಗಳಿಕೆಯಿಂದ ಸ್ವಲ್ಪ 
ದಿನಗಳಲ್ಲಿಯೇ ಹಿಂದೀ ರಾಷ್ಟ್ರ ಪಾರತಂತ್ರ್ಯ ಶೃಂಖಲೆಗಳಿಂದ 
ಬಂಧಿಸಲಡುವದು. 


ಬ 


ಬಾವುದ್ದೀನ ಸಾಹೇಬರೇ ಸಾಕು ಮಾಡಿ ನಿಮ್ಮ ಹಾಳು 
ರಗಳೆಯನ್ನು. ಶೀಲ, ಧರ್ಮ, ರಾಷ್ಟ್ರ ಎಂಬೀ ಶಬ್ದಗಳ 


ಕರಾಳ 


ವರ ಪ್ರದಾನ / ೪೬ 


ಬುಡಬುಡಕಿಯನ್ನು ಬಾರಿಸುತ್ತಿರುವ ಮಾಧವನೆಂಬ ಹಾರುವನ 
ಹಾಳು ರಗಳೆಯಿಂದ ನಮ್ಮ ಕಿವಿಗಳು ಈ ಮೊದಲೇ 
ಬೇಜಾರಗೊಂಡಿವೆ. ನೀವೆಷ್ಟು ಪರಿಯಾಗಿ ತೋಡಿಕೊಂಡರೂ 
ಬೋರ್ಗಲ್ಲದ ಮೇಲೆ ನೀರೆರದಂತ. ನಮ್ಮ ಕೈಯೊಳಗಿಂದ 
ಪಾರಾಗಿ ಹೋಗುವದು ಅಸಾಧ್ಯವೆಂದು ತಿಳಿ. 


ವೀರ ಶಿರೋಮಣಿಗಳೇ ನಿಮ್ಮ ಕೈಯೊಳಗಿಂದ ಪಾರಾಗಿ 
ಹೋಗಬೇಕೆಂಬ ಇಚ್ಛೆಯಿಂದ "ಮಾತಾಡಲಿಲ್ಲ. 


ಎಲೋ ನೋಡುವಿರೇನು? ಇವನನ್ನು ಹಗ್ಗಗಳಿಂದ ಕಟ್ಟಿರಿ. 
(ಹಿಡಿಯುವರು) 


ಸೇನಾಪತಿಗಳೇ ನನ್ನನ್ನು ಬಂಧಿಸಿ ತಕ್ಕೊಂಡು ಹೋಗುವದಕ್ಕಿಂತ 


ಇ 
[a 
ನನ್ನನ್ನು ಬಿಟ್ಟು ಬಿಡಿರಿ. ನಾನು ನಿಮ್ಮರಾಜ್ಯದ ಸೀಮೆಯನ್ನು 


ಈ ವಿಶಾಲವಾದ ಪೃಥ್ವಿಯನ್ನು ನೀನುಬಿಟ್ಟು ಹೋಗಬೇಕಾಗಿದೆ. 
ಎಲೋ ಬಂಧಿಸಿರಿ! 


. ದೇವಾ! ಈ ಪಶುತುಲ್ಕವಾದ ವರ್ತನವನ್ನು ಸಹಿಸಲಾರೆ. 


ಪರವರದಿಗಾರಾ! ಪ್ರಾಣವನ್ನಾದರೂ ಉಳಿಸಿರುವಿಯೇಕೆ? 
(ಸಿಪಾಯಿಗಳು ಕಟ್ಟಲು ಲಲಿತಾ, ಶಿವಾಂಗಿ ಬರುವರು) 


ಇದೇನು ಗಲಾಟೆ! ಸೇನಾಪತಿಗಳೇ |! ಇವನಾವನು. 
ಇವನನ್ನೇಶಕ್ಕೆ ಬಂಧಿಸಿರುವಿರಿ. ಇವನು ಮಾಡಿದ 
ಅಪರಾಧವೇನು? 


ದೇವಿಯವರೇ! ಇವನೇ ಬಾವುದ್ದೀನನು. ಕಂಪಲಿಯ ರಾಯರ 
ಆಶ್ರಯವನ್ನು ಸಂಪಾದಿಸಿಕೊಂಡ ಬಾವುದ್ದೀನನು ಇವನೇ. 
ಕಂಪಲಿಗೆ ಕೊಳ್ಳೆ ಕೊಟ್ಟಿರುವವನು ಇವನೇ ತುಘಲಕ 
ಸಿಂಹಾಸನದ ದ್ರೋಹಿಯಾದ ಬಾವುದ್ದೀನನು. 


ಲಲಿತಾ 


ಶಿವಾಂಗಿ 


ಶಿವಾಂಗಿ 
ಕರಾಳ 


ಭುಜಂಗ 


ಲಲಿತಾ 


ಆನೆಗುಂದಿಯ ಸಿಂಹಾಸನ 
ಭುಜಂಗರಾವ! ಬಾ 


a 
ು 
13 
೩1 
Ak 
ಆ 
tl 
ಆ 
Ct 

ಕ 
ಣಿ 
(2 
ಣಿ 
ು 


೦ಎ 
ಆನೆಗುಂದಿಯ ರಾಜಪುತ್ರಿಯ ಆಜ್ಞೆಯನ್ನು 
ಕೇಳಿದಿರಷ್ಟೇ. 


ಕೇಳಿದೆ. 
ಹಾಗಾದರೆ ಬಾವುದ್ದೀನನನ್ನು ಬಿಟ್ಟು ಬಿಡಿ. 


ಸಿಂಹಾಸನದ ಆಜ್ಞೆಯ ಹೊರ್ತಾಗಿ ಮತ್ತಾವ ರಾಜ 
ಸಂಬಂಧಿಕರ ಆಜ್ಞೆಯನ್ನು ನಾನು ಪಾಲಿಸತಕ್ಕವನಲ್ಲ. 


ಬಾವುದ್ದೀನರನ್ನು ಬಂಧಿಸಲಿಕ್ಕೆ ತಮಗೆ ರಾಜಾಜ್ಞೆಯಾಗಿರುವದೆ? 


ರಾಜ ಪ್ರತಿನಿಧಿಯಾದ ಸರ್ವಾಧಿಕಾರಿಗಳಾದ ಸಚಿವ 
ಶಿರೋಮಣಿಯಾದ ರೌದ್ರದಾಮಾಜಿಯವರ ಆಜ್ಞೆಯಾಗಿದೆ. 


ಸರ್ವಾಧಿಕಾರಿಗಳಾಜ್ಞೆಯೆ? (ಸ್ಪ) ಹೂಂ. ಹೂಂ 
ತಮಗೇಕೆ ಇಲ್ಲದ ಉಸಾಬರಿಯು. 


ಈ ಸಂದರ್ಭದಲ್ಲಿ ರಾಜಾ ಜಂಬುಕೇಶ್ವರ ಆಜ್ಞೆಯನ್ನು ಸಹ 
ಮನ್ನಿಸುವದಿಲ್ಲ. 


ಸ 

ದತ್ಯವನ್ನು ಸಾಕುಮಾಡು. ನ್ಯಾಯ ಸ್ವರೂಪಿಯವರಾದ 
ಪಿತಾಜಿಯವರ ರಾಜ್ಯದಲ್ಲಿ ಈ ತರದ ಒತ್ತಾಯಕ್ಕೆ ತಿಲಮಾತ್ರ 
ಸದ ದೊರೆಯಲಾರದು. ಸೇನಾಪತಿಗಳೇ! 
ಪಿತಾಜಿಯವರಾದ ರಾಜ ಜಂಬುಕೇಶ್ವರರ ನಿಷ್ಕಲಂಕವಾದ 
ಚಾರಿತ್ರ್ಯದ ಮೇಲೆ ಗೆರೆಯನ್ನು ಎಳೆಯಬೇಕೆಂಬುದು 
ಮಾಡಿರುವಿರೊ? ಬಾವುದ್ದೀನನಿಗೆ ಆಶ್ರಯವನ್ನು ಕೊಟ್ಟು 
ಕ್ಲಾತ್ರಧರ್ಮದ ಪ್ರಕಾಶವನ್ನು ನಾಡಿನ ಮೇಲೆ ಕೆಡಹತ್ತಿರುವ 
ಕಂಪಲಿಯನ್ನು ಕಣ್ಣೆ ರೆದು ನೋಡಬಾರದೇ? 
ಇವರಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸಲು ಸಿದ್ಧವಾದ 


G 


ಡು 

ಗಾ 
ಉದ 

wd 
ಕಿವಿಯಲ್ಲಿ 


~~ 
ಸ್‌ 


ಹಾಕಿಕೊ 
ುವಾವು 
ಟೆ 


ಡಿಸ್‌ 

KN 

A 
ಇ 


ಇ 
ಸ್‌ 


2 


ಡಸ 
ಜಿ 


ನಾಲಿಗೆ 
ಶಬಗಳ 


ಬೆನ್ನಿಗೆ 
ಸ 


ಕೆ ನೀನಾರು? 
ಥ ದಯದ ಕರ್ತವವಾಗಿದೆ. 


KR 
ರ 
ಎ 


ಬ್ಲ 
Ke 
ತಾಯಕ್ಕೆ ಅರದಾಳ ಹಾಕುವದು 


J 


ಉದ ಚಾಚಬೇಡ. 


© 


ಹ 


ರ್ತಿಯ 
ಗಿ! ನಾಲಿಗೆಯನ 
ಎ 


[a 


ed 


SV) 
ಉದಾದ ಮೇಲೆ 


EN 


ಳು 


ಮಾಡುವಂಥ ರಾಜಕಾರಣವೆಂಠ್ಯ 


ಕಿವಿಗ 


ದಾಮಜಿಯವರು ಮಾಡಿದ ಮಹಾತಾ 


ಥ ಶೋಕಾ 


ತ್‌ 
© 


ಮಂಟು 
ಲ 
ದ 
(ಶ್‌, 
ಜ 
a 


ಲ 
ಣೆ 


ಇ 


೦೨ 
ವಾದ ಮಾಡದೆ ರಾಜಪುತ್ರಿಯರು ಹಾದಿಯ: 


ಹೆಚ್ಚಿನ ಮಾತುಗಳ: 


ನಿನಂ 
ರೌ 

ಶಿ 

ನಿ 


ಕರಾಳ 
ಶಿವಾಂಗಿ 
ಅವಾಂಗಿ. 
ಕರಾಳ 
ಭುಜಂಗ 


© 


€ 


ರ್ಮದ ಕರ್ತವ್ನ್ಪವಾಗಿದೆ. ಆನೆಗುಂದಿಯ 


od 
ತ್ರಧ 


ಕಾ 


ಇದ್ದ ಗಾ ಇಜಾಜ್‌ 
೨೦ಸಿ 


ಈ 
1 


ದಾನ / ೪೯ 


ಪ್‌ 
ಟು 
Ku 


ರ ತ 


ವ್‌ 
೦) 


7) 2 3202 ನ ಇಡಿ ಇಚ ಎಂ ಟಿ 7" 
ಜಿ BR BBE HEI 
CN, (5 (8 B Gm ಗಿ 
ಹ ಸ ಇ ತರ್‌ 
ಲ € ು [¥ ೫ 
W » | f ಸ 9 ದ್‌ ತ 
ಗ್ರ D 1 13 pe pe ಗೆ ಇ BY 
ಷೆ ಇ ಸತ PE u J ಕ ಚ OOD 
ಲ ಜ್ರ] ನ ಸಿ » 1॥ ನ 6 
12 ನ ನ [ “1H DB W- ಖಿ ಟ್ರಿ 
K 3 A 3 ೨₹ ಶೆ 3 ಎ Tc 
© ೧೦ kt W fa ಸ IF 3 |) ಅದೆ 
ಗ ಜಿ BE, UC 
ಆ 1 6] ಸ್ನ 2 CG 133 yp ಭಣ ೨ 3 WW) 
» fs EUS SE 
WB) Hy HY 
ಬ್ಲಾ ೧ ೪ ld 8 ER pe! ೫ 
SSNS NEE 
ಕ ಸ್ಥ ತ ಎ ಗ ಸ ಭ್ಯ RE AN 
13 ;: 9 ಖ್‌ = [3 |) 3B © 21% 12 ಐ DP 
‘rt Bo ಛ್ಸಿ Bp é€ ., ಣಿ ೨ ? ಐ 
€ |; ಇ 4 ಗೈ ಢಿ ಗೌ «x SABRE 
LRN pr | ರ್ಗ ಗ್ಗ ೫ ಥು ತ 
£5 BB ಬೈರ್ಗಿಔಿ ಗ್ಗ ಸ 6, 
bp SE BEDS ಕೆ 8೫8 ಇಚೆ 


23 
ಕ ಗ 


c ೫ 


ಕರಾಳ 
ಶಿವಾಂಗಿ 
ಜಂ 
ಛ 
ಲಲಿತಾ 


[eal 


ಗಲಾಟೆಯಲಿ 


ತಾವೀ 


ೀ! 


ಣಿ 


ಧುಮುಕಬಾರದು. 


ಲಲಿತಾ 


ಕರಾಳ 


ಭಜಂಗ 


ಕರಾಳ 


ಕರಾಳ 


ವರ ಪ್ರದಾನ / ೫೦ 


೯ಕ್ಟೋ ನ್ಯ ಸ್ಕರ. ನಿರಾಶ್ರಿತರ ೫೫0. 


ಒತ್ತಾಯವನ್ನು ತಡೆಯವದಕೊ ್ಯೀಸ್ಕರವಾಗಿ ಈ ಗಲಾಟೆಯಲ್ಲಿ 


ಲಿ 
ಡೀ 
ರ 
 « 
CL 
4 

UU 


ಅದನ್ನು ಎದುರಿಸುವದಕ್ಕಾಗಿ ಖಡ್ಗವಾದರೂ ಒರೆಯಿಂದ 


ಹೊರಬಿಳುವದು. (ಖಡ್ಗ ಓರಿಯುವಳು) 

ಇದೇನು ಪೀಕಲಾಟ ಬಂದಿತಲ್ಲ ಗಣೇಶನ ಮಾಡಬೇಕೆಂದರೆ 

ಢಣಾಯಕರೆ ವಿಚಾರ ಮಾಡದೆ ಖಡ್ಗವನ್ನು ಹಿರಿಯಿರಿ. 

ಎಲೋ- ಖಡ್ಗಗಳನ್ನು ಹಿರಿಯಿರಿ. ಹಿಂದು- ಮುಂದು 

ನೋಡಬೇಡಿ. (ಎಲ್ಲರೂ ಕಾದುವರು) 

(ಪ್ರವೇಶಿಸಿ) ಮರಾತರೇ' ದೂರಾಗಿರಿ. ಅಬಲೆಯರೊಡನೆ 

ಯುದ್ಧ ಮಾಡುವ ಖಡಬಹಾದೂರರೇ ಖಡಗಳನ್ನು 
[ತ ೧, ಎ 13 [a3 

ಒರೆಗಾಣಿಸಿರಿ. 

ಸ್ತೀ ಗುಣಮರ್ಯಾದೆಯನ್ನು ದಾಟಿ ಅಬಲೆಯ ಕೈಯಲ್ಲಿ 

ಖಡ್ಗವನ್ನು ಹಿಡಿದರೆ.............. 


6 


ನಾವೂ ನಮ್ಮ ಖಡ್ಗಗಳನ್ನು ಹಿರಿಯುವವರೆ? 


ಗಂಡಸರಾದ ನಾವು ಅನ್ಕಾ ಯಕ್ಕಾಗಿ ಖಡಗಳನ್ನು ರೆಯಂದ 
ಹೊರಗೆಳೆದರೆ, ಸತ್ಯಕ್ಕಾಗಿ ಖಾಲ ಶಸ ಸಗಳನ್ನೆ ತುವದು 
ಸಹಜ. 


ು ಹೆಣ್ಣುಗರುಳಿನವನೆ! ಪಕ್ಕೆಲವುಗಳನ್ನು ಮುರಿಸಿಕೊಳ್ಳಲಿಕ್ಕೆ 
ಬಂದಂತೆ ಕಾಣುತ್ತದೆ. 


ವರ ಪ್ರದಾನ / ೫೧ 


ಹುಕ್ಕ ತಡೆ ನರಾಧಮಾ! ನಿನ್ನ ಜಿಪ್ರಯನ್ನು ಜಗ್ಗಿ ಹರಣವನ್ನು 
ಹೀರುವೆ. 
ಭುಜಂಗ ಬಡಿವಾರ ಬಡಿಯಬೇಡ. ಈ ಕ್ಷಣದಲ್ಲಿಯೇ ನಿನ್ನನ್ನು 
ತುಂಡರಿಸಿ ಚಲ್ಪುತ್ತಿದ್ದೆನು. 
ಕರಾಳ ಆದರೆ _ ನಿಶ್ನಸನಾದ ನಿನ್ನನ್ನು ಸಂಹರಿಸುವದು ನಮ 
೨೨ ಆ ಟ್ಟ ೬ 
ಧರ್ಮವಲ್ಲ. 
ಹುಕ್ಕ ದುರುಳರಿಗೆ ಧರ್ಮಾಧರ್ಮಗಳ ವಿಚಾರವೇಕೆ? 
ಕರಾಳ ಹಾಗಾದರೆ ಮೃತ್ಯುವೇ ನಿನ್ನ ಬಾಯಿಯಿಂದ ಹೀಗೆ 
ನುಡಿಸುತ್ತಿರುವದು. 
ಹುಕ್ಕ ಪ್ರಾಣ ಪುಷ್ಪವನ್ನು ಕನ್ನಡ ನಾಡ ದೇವಿಗೆ ಅರ್ಪಿಸಲು 
ಸಿದನಾಗಿರುವ ನನಗೆ ಮರಣದ ಭೀತಿಯನ್ನು 
ತೋರಿಸುವೆಯಾ? 
ಕರಾಳ ಸುಮನೆ ಸಾಯಬೇಡ. 
ಭುಜಂಗ ಹಲಸನ್ನು ಕೊಚ್ಚಿದಂತೆ ನಿನ್ನ ದೇಹವನ್ನು ಕೊಚ್ಚಿ ಜಕುಣದೇವಿಗೆ 
ನೈವೇದ್ಯ ಮಾಡುವೆ. ಶಾಕಿನಿ, ಡಾಕಿನಿ, ಪಿಶಾಚೆಗಳಿಗೆ ನಿನ್ನ 
ರಕ್ತವನ್ನು ಕುಡಿಸುವೆ ಹುಕ್ಕಾ 
ಹುಕ್ಕ ನಿನ್ನ ಆವೇಶಯುಕ್ತ ಕಾ ಕೆಚ್ಚೆದೆಯ ವೀರನು ಬೆಚ್ಚಿ 
ಜ 
ಬೀಳಲಾರನು 
ಭುಜಂಗ ಈ ಕ್ಷಣದಲ್ಲಿಯೇ ನನ್ನ ಖಡಕ್ಕೇ ತುತ್ತಾಗುವಿ. 
ಜಾ ಡ್ಗಕ್ಕೀ 
ಮಾಧವ (ಪ್ರವೇಶಿಸಿ) ಯಾರ ಖಡ್ಗಕ್ಕೆ ಯಾರು ತುತ್ತಾಗುವರು? 
ಭುಜಂಗ ನನ್ನ ಖಡ್ಗಕ್ಕೆ ನಿನ್ನ ಶಿಷ್ಕನು ತುತ್ತಾಗುವನು. 


ಮಾಧವ ಅಶಕ್ಕ! ಅಶಕ್ಕ! ಶ್ರಿಕಾಲದಲ್ಲಿಯೂ ಅಶಕ್ಕವಾದ ಮಾತು. 


ವರ ೩ ಪ್ರದಾನ / ೦ 


(ಸ್ಪ) ಹಾರುವನಿಗೆ ಹುಚ್ಚು ಹಿಡಿದಿದೆ. (ಪ್ರ) ಬುದಿ ! ಸುಮನೆ 
ನ [oe 


ಲ್ರ 
ಶಿಷ್ಯನನ್ನು ಕರೆದು ಕೊಂಡು ಗುಡಿಸಲಿಗೆ ಹೋಗಿ. 


ಎದಿ 


ಚಾಂಡಾಲರೇ! ನಿಮ್ಮೆಲ್ಲರ ರುಂಡಗಳನ್ನು ಚಂಡಾಡುವ ಶಕ್ತಿಯು 


ಆ ಶಿ 
ಇಲ್ಲ! ನನ್ನ es ನಿಶ್ಯಸ್ತನಾಗಿಲ್ಲ. 
(ಸ್ವ) ಬ್ರಾಹ್ಮಣನ ಬುದ್ಧಿಯು ಸ್ಥಲವನ್ನು ಬಿಟ್ಟಂತೆ ಕಾಣುತ್ತದೆ 


) 
(ಸ್ವ) ಹಾರುವನ ತಲೆ ತಿರುಗಿ ಬಿಟ್ಟಿದೆ. (ಪ್ರ) ಬುದ್ದೀ ಕಣ್ತರೆ 
ನೋಡಿ ನಿಮ್ಮ ಶಿಷ್ಯನು ನಿಶ್ಯಸ ಸ್ವನಾಗಿರು ವನು. ರೌದ್ರದಾಮ 


ಲ) ಸ 
ಯರಾದ ಮಜಿನಿಗರಾಯರು. ಗಂಟುಬಿದ್ದಿರುವದು 
'ತಾಗಿದಯೆಂದು ತಿಳಿಯಿರಿ. ನಿಜವಾಗಿ ನಿಮ್ಮ ಶಿಷ್ಕನು 


ತೌಡನ್ನು ತೂರುವ 'ತಿರುಕನೇ! ವೀರ ಶ್ರೀಸಂಪದ್ನನ್ನು ಆದ 
ಕೃಶ್ರಿಯನನ್ನು ಬಿಟ್ಟು ಕ್ಲಾತ್ರದೇವತೆಯು ಬೇರೆ ಇರಲಾರಳು. 
ಭಗವಾನ್‌! ಭಾಸ್ಕರನನ್ನು ಬಿಟ್ಟು ಪ್ರಭಾದೇವಿಯು ಬೇರೆ 
ಇರುವಳೇ! ಇದೋ ಈ ಮಾಧವನ ಯೋಗದಂಡದಲ್ಲಿ 
ಹುಕ್ಕ ಕುಮಾರನ ಕ್ಲಾತ್ರದೇವತೆಯು ವಾಸಿಸುತ್ತಿರುವಳು. (ಖಡ್ಗ 
ಹಿರಿಯುವನು) 


(ಸ್ಟ) ಅಬ್ಬಾ! (ಪ್ರ) ಶಸ್ತ್ರವನ್ನು ಧರಿಸುವದಿಲ್ಲೆಂದು ನಿನ್ನ ಶಿಷ್ಯನ 
Bo, 

ಅಹುದು. ಹಾಗೆ ಶಪಥವನ್ನು ವಹಿಸಿರುವೆ. 

ಹುಕ್ಕ ಕುಮಾರ ಇದು ಖಡವಲ್ಲ. ಮಾಧವನ ಯೋಗ 
ದಂಡವಿರುತದೆ. ಹಿಂದಕ್ಕೆ ಭಾರತಯುದ್ಧದಲ್ಲಿ 


ರ ಪ್ರದಾನ / ೫೩ 


ೀಸ್ಮರವಾಗಿ ಚಕಾಕಾರವಾದ 


ಸ್ರ 
ಪಡೆದು ಕರ್ತ 


ಷ್ಠ 
ನು 


ಹಾ 


ಕ 


ರ್ತವ್ಮಕ್ಗೊ 


ಟ್‌ 


ಶ್ರಿ 
೦ತ 


ಸೀಕರಿಸು. ಮಾಧವನ ಮುಖದಿ 
[oe] 


ಡ್‌ pa / 
ಅಲ್ಲವ? ಭಗಾವಾನ್‌ 


ಜರುಗಿಸ 


ತಾ 


ಹ 
ಫು 


— 
ಅದು 
`` 


೨ 


pd 
ಆ 
ರಾ 
ಓಟು 


ವರು) 


ಗರ.... ಓಡಿ ಹೋಗು 


ಚೆ ಎಬ 
ಟಂ 
ಹ್‌ 


ಕರಾಳ 


ಹೋಗ ಹತುವನು) 
ಹ 


ಹತ್ತಲು 


ಗಿರ 
ಲ್ಮ್ದ 


eC 


ನಾಧವ 


ತಾನಾಗೆ 
pes) 


ುದಳೆಂದು ತಿಳಿಯ 


ಮ್ಮ 
1 


ನನ್ನು ರಕ್ಷಿ 
€ವಕರಿಗೆ ಸಹಾಯ ಮಾಡುವ ಶಿವಾಂಗಿಗೆ 


ಮಹಾತ್ರ! 


ಮ 


1 


ನಿಂ 


ಅಪ್ಪಣೆಯನ್ನು ಕೊಡಿರಿ. 
ಗಿ ಕೊಣ್ಣೂರು ಕೋಟೆಗೆ 


ನನಗೆ 


ಬಾವುದ್ದೀನ 


ಣಿ 


ರ್ಭಯವಾಗಿ 


ಣ್‌ 


ಶ್ರಮವಾಗಿರುವದು. 


ನಡೆ. ಅಲಿ ನಿಃ 
ವು ಗುಡಿಸಲವೆಂದು ಭಾವಿಸಿ 


ಬೇಡಿ. ಅದು ಪು 


ಣಿ 


ಆಶ್ರಮಕ್ಕೆ 
ಆಶ್ರ 


ಸದುರುವಿನ 
ಉಪೇಕ್ಷೆ ಮಾ 


[ಕ್‌ 


| 
ಇಣ 


$ 


ಣಾ 


ಹ 
ಟಿ 


ಮಾಧವ 


ವರ ಪ್ರದಾನ / ೫೪ 


ರಾಜಪುತ್ರಾ ಭದ್ರವಾದ ಕೋಟೆಗಳಿಂದ ಅಭೇದ್ಯವಾದ 
ಕಿಲ್ಲಗಿಂತ ಪುಣ್ಯಾಶ್ರಮವು ಹೆಚ್ಚು ಭದ್ರವಾಗಿರುವದು. ಮತ್ತಾವ 
ಶಂಕೆಯನ್ನೆತದೆ ಅನುಕೂಲವಾಗುವ ವೇಳೆಯು ನಿಮಗೆ 
ಪ್ರಾಪ್ರವಾಗುವವರೆಗೆ ನಿರ್ಭಯರಾಗಿ ನಮ್ಮಪುಣ್ಯಾಶ್ರಮದಲ್ಲಿ 
ವಾಸಿಸಿರಿ. ಮಹಮದಿಯ ವೀರಾ! ನನ್ನ ಆಶ್ರಯದಲ್ಲಿ ವಾಸಿಸು. 
ನಿಶ್ಚಯವಾಗಿ ನಿನ್ನ ಕಲ್ಕಾಣವಾಗುವದು. 


(ಸ್ರ) ಇಂಥ ನರ ಶ್ರೇಷ್ಠನನ್ನು ವರೋಡೆಖೋರರೆಂದು ಕರೆಯುವ 


೪ 
ಜನರ ಜನಕ್ಷೆ ಧಿಃಕಾರ. ದೇಶ ಬಾಂಧವರ ಹಿತಕ್ಕಾಗಿ ಧರ್ಮ, 
ಸತ್ಯ, ಸ್ವಾತಂತ್ರ್ಯಗಳಿಗಾಗಿ ಜನ್ಮಭೂಮಾತೆಯ ಉದ್ದಾರಕ್ಕಾಗಿ 
ಹೆಣಗಾಡುತ್ತಿರುವ ಹುಕ್ಕ - ಬುಕ್ಕರನ್ನು ದ್ವೇಷಿಸುವಂಥ 
ಜನರಿಗೇನನ್ನಬೇಕು. 


ಮುಸಲ್ಮಾನನಾದ ನನ್ನನ್ನು ಇಷ್ಟು ಪ್ರೀತಿಸುವದು ತಮ್ಮ 
ಉದಾರವಾದ ಅಂತಃಕರಣಕ್ಕೆ ಸಾಕ್ಷಿಯಾಗಿದೆ. 


€ 
{ 


ಸಜ್ಜನರು ಯಾವ ಜಾತಿಯವರಾದರು ಜಗತ್ತಿಗೆ 
ವಂದ್ಕರಾಗಿರುವರು. ರ್ಜನನಾದ ಹಿಂದುವಿಗಿಂತ 
ಸಹೃದಯನಾದ  ಮುಸಲ್ನಾನನು ಮಾನ್ಯನಾಗಿರುವನು. 
ದುರ್ಜನನಾದ ಹಿಂದುವನ್ನು ಜಾತ್ಕಾಭಿಮಾನವು ಕೂಡಾ, 
ಮುಂದಕ್ಕೆ ಕರೆಯಲಾರದು. ಮನೆಯ ದೀಪವೆಂದು 
ಮುದ್ದಿಕ್ಕಬಹುದೆ? ಇರಲಿ ನಡೆಯಿರಿ, ಆಶ್ರಮಕ್ಕೆ ಹೋಗುವಾ. 


ಸತ್ಪುರುಷವರ್ಯ! ತಮ್ಮಆಶ್ರಮದಲ್ಲಿ ವಾಸಿಸಲಿಕ್ಕೆ ನನಗಾವ 
ಸಂಕೋಚವಿಲ್ಲ. ಆದರೆ ಈ ದಿನ ಬೆಳಿಗ್ಗೆ ನಾನೊಂದು 
ಅಪಶಕುನವನ್ನು ಕಂಡೆ. ಅದಕ್ಕೋಸ್ಕರವಾಗಿ. 


ತಾವು ದುಷ್ಟ ಶಕುನವನ್ನು ಕಂಡಿರೋ? 


ಲಲಿತಾ 


ತಿಳಿ... ಧರ್ಮ 


ವರ ಪ್ರದಾನ / ೫೫ 


ಅಹುದು ಹಿಂದು ವೀರಾ. ಒಂದು ಮೊಲವು ನಾಯಿಯನ್ನು 


ಬೆನ್ನಟ್ಟಿರುವುದನ್ನು ಕಂಡೆ. 


(b 


ದೆಲ್ಲಿ? 


~~ 


ಆದೋ ನೋಡಿ, ಆ ವಿಶಾಲವಾದ ಮೈದಾನದಲ್ಲಿ 


ರಾಜಪುತ್ರಾ! ಅದು ಅಪಶಕುನವಲ್ಲ. ಅದು ಶುಭ ಶಕುನವೆಂದು 
ಸಾಮ್ರಾಜ್ಯದ ವೈಭವಶಾಲಿಯಾದ 
ರಾಜಧಾನಿಯು ಆ ಸ್ಥಳದಲ್ಲಿಯೇ ನಿರ್ಮಿಸಲ್ಪಡುವದು. ಅದು 
ಪುಣ್ಯಭೂಮಿಯಾಗಿರುವದು. 


ಮಹಾತ್ಮರೇ! ತಮ್ಮ ಮಾತಿನಲ್ಲಿ ನನಗೆ ತಿಲ ಮಾತ್ರ 
ಸಂಶಯವಿಲ್ಲ. ನನ್ನ ಮನಸ್ಸು ಶಾಂತಿಯನ್ನು ಪಡೆಯದ್ದರಿಂದ 
ತಮ್ಮಕ್ಷಮೆಯನ್ನು ಕೋರುವೆ. ದಯವಿಟ್ಟು ನನಗೆ ಆಜ್ಞೆಯನ್ನು 
ಕೊಡಿ. 


(ಸ್ಟ ಭವಿತ್ಯತೆಯನ್ನು ತಪ್ಪಿಸುವವರಾರು! (ಪ್ರ) ತಮ್ಮಇಷ್ಟದಂತೆ 
ಆಗಲಿ. ಕುಮಾರಾ! ರಾಜಪುತ್ರಿಯನ್ನು ರಾಜಧಾನಿಗೆ ಮುಟ್ಟಿಸಿ 


ಬಾ. ಶಿವಾಂಗಿ ಆಶ್ರಮಕ್ಕೆ ಬರುವಿಯಾ! (ಹೋಗುವನು) 


ಮಹಾತರೆ ಹೊರಡುವೆ, ನರವೀರಾ! ಹಿಂದು 
ಸಹೋದರಿಯರೇ! ತಾವು ನನ್ನ ಮೇಲೆ ಮಾಡಿದ 
ಉಪಕಾರವನ್ನು ತೀರಿಸುವದು ನನ್ನಿಂದಾಗದು. ದಯವಿಟ್ಟು 
ಕ್ಷಮಿಸುವುದಾಗಲಿ. ಅಲ್ಲಾ ಹೋ ಅಕ್ಬರ್‌. (ಹೋಗುವನು) 
ತಾವು ಈದಿನ ತೋರಿಸಿದ ವೀರಾಂಗನೆಯ ವೃತ್ತಿಯು 
ಅಭಿಮಾನಾಸ್ಪದವಾಗಿದೆ. ಈ ಸುಪ್ರಸಂಗದಲ್ಲಿ 
ಪಾರಿತೋಷಕವನ್ನು ತಮಗೆ ಕೊಡಬೇಕೆಂದು ಹೃದಯವು 
ಹಾರೈಸುತ್ತಿರುವದು. ನಿರ್ಧನನಾದ ನಾನು.... 


ಏನು ತಾವು ನಿರ್ಧನರೇ......... 


ಲಲಿತಾ 


(ರಾಗ- ಭೀಮಪಲಾಸ ತಾಲ -ತ್ರಿತಾಲ) 


ನೋಡೋ | ಪ್ರಕಾಶಮಯ ಭಾಸ್ಕರಾ 
ಸತತಾಕೊಡುವನು ಶಶಿಗಂತೂ ತೇಜಾ 
ಪಡೆದ ಶಶಿಧವಿ ಶೋಭಾಘನ ॥ 
ಮುತ್ತುಗಳ ಜಗಕಾಗಿ ಕೊಡುವಾ ಶರ 
ನಿಧಿಯು ಪ್ರಸಿದ್ಧ ಸಿರಿಯ ಪಿತನು 
ಬಡವನೇನು ಗುಣಧನದಾ 

ಕಾಂತನು ಧನಯುತಾ॥। 


ಧನ್ಯ ದೇವಿ ತ 


ದೇವಿ ಎಂದು ನನ್ನನ್ನು ಕರೆಯುವದೇಕೆ? ನಾನು ಈ ಪುಣ್ಯ 
ಪಾದಗಳ ದಾಸಿಯು. 


ಕ್ಕ 


GL 


ಮನು. ದೇವಿಯೆಂದು ಕರೆಯುವುದಷ್ಟೇ ಅಲ್ಲ, ಪ್ರೇಮ 
ಪುಷ್ಪದಿಂದ ಈ ಪವಿತ್ರವಾದ ಮೂರ್ತಿಯನ್ನು ಶೃಂಗರಿಸಿ 


ಪೂಜಿಸುವ ಅಧಿಕಾರವು ನನಗುಂಟು. 


ಏನು ದೇವಾಲಯದೊಳಗಿನ ದೇವನು ಅರ್ಚಕನನ್ನು 
' ಪೂಜಿಸಬೇಕೆ? 


ದೇವಿ, ತ್ರಿಭವನ ಪೂಜಿತನಾದ ತ್ರಿಲೋಚನನೇ ತನ್ನ 
ಮಡದಿಯಾದ ಗಂಗೆಯನ್ನು ತಲೆಯ ಮೇಲೆ 
ಕೂಡ್ರಿಸಿಕೊಂಡಿರುವನು. ಇಷ್ಟೆ ಅಲ್ಲ “ಗಂಗಾಧರ' ನೆಂಬ 
ಅಂದವಾದ ಹೆಸರನ್ನು ಪಡೆದು ತ್ರಿಭುವನ 
ಪೂಜಿತನಾಗಿರುವನು. 

ಹೆಂಡತಿಯನ್ನು ತಲೆಯ ಮೇಲೆ ಕೂಡ್ರಿಸಿಕೊಂಡ ಆ ಶಂಕರನನ್ನು 
ಲೋಕವು ಭೋಳೆ ಶಂಕರನೆಂದು ಕರೆಯುವದಿಲ್ಲವೆ? ಅದು 


3 
aM 


ಕರಾಳ 


ಶಿವಾಂಗಿ 


ವರ ಪ್ರದಾನ / ೫೭ 


ಏನೇ ಇರಲಿ ತಮ್ಮ ಈ ವರ್ತನೆಯು ಪ್ರೇಮ ಸಾಮ್ರಾಜ್ಯದಲ್ಲಿ 
ನಡೆಯಲಾರದು. ತಾವು ನನ್ನನ್ನು ಲಲಿತೆಯೆಂದೇ ಕರೆಯತಕ್ಕದ್ದು. 
ಹಾಗಾದರೆ ನಮ್ಮ ಪ್ರೇಮ ನಾಟಕ ಎರಡನೇ ಅಂಕ ಇದೀಗ 
ಪ್ರಾರಂಭವಾಯಿತೆಂದು ಭಾವಿಸಲಾ? 

ಸಂಶಯವೇಕೆ! ಪ್ರೇಮ ನಾಟಕದಲ್ಲಿ ಪ್ರೇಮೋದಯ- 
ವನ್ನೊಳಗೊಂಡ ಮೊದಲನೇ ಅಂಕವು ಈ ಮೊದಲೇ 


-ಮುಗಿದಿದೆ. ಮಹಾರಾಜ! ತಮ್ನ್ನು ಪೂಜಿಸುವ ಅಧಿಕಾರವು 


ನನ್ನದಾಯಿತು. ದೇವನು ದೀನದಾಸಿಯ ಪೂಜೆಯನ್ನು ಸದೈವ 


ಸ್ವೀಕರಿಸಬೇಕು. 


ಹಾಗೇ ಆಗಲಿ ದೇವನು ಭಕ್ತಾಂಕಿತನಾಗಿರುವದು ಸಹಜ. 


೨ನೇ ಪ್ರವೇಶ 
ಸಮಯ ಸಾಯಂಕಾಲ 


(ಫಕೀರವೇಷದಿಂದ ಕರಾಳ) 


ಆಯಿತು ಕರಾಳನ ಅವತಾರ ಸಮಾಪ್ತಿಯಾಯಿತು. ಮೃತ್ಯುವಿಗೆ 
ಆಮಂತ್ರಣವನ್ನು ಕೊಡಲಿಕ್ಕೆ ಹೊರಟಿರುವೆ: ಕಯಲಿಯನ್ನು 
ಮುತ್ತಿರುವ ಸುಲ್ತಾನ ಮಹಮದ ತುಘಲಕರ ದರ್ಶನ 
ತಕ್ಕೊಳ್ಳುವದೆಂದರೆ ಮೃತ್ಯುವಿನ ದರ್ಶನ ತಕ್ಕೊಂಡಂತೆ ಸರಿ. 
ಕರಾಳ ಮುಗಿಯಿತು. ಮನೋರಾಜ್ಯವು ಮಣ್ಣು ಪಾಲಾಯಿತು. 
ರೌದ್ರದಾಮಜಿ ! ಅವರ ಕಡೆಯಿಂದ ನನ್ನನ್ನು ಕೊಲ್ಲಿಸುವದಕ್ಕಿಂತ 
ನೀನೆ ನನ್ನ ಜೀವವನ್ನು ಹೊಡೆಯ ಬಾರದಾಗಿತ್ತೆ? (ಶಿವಾಂಗಿ 
ಬರುವಳು) 

(ಸ್ತ) ಸವಾರಿಯು ಒಳ್ಳೆ ಗಲಾಟೆಯಲ್ಲಿ ಮಾತ್ರೆ ಸಿಕ್ಕಿಕೊಂಡಿದೆ. 
ರೌದ್ರದಾಮನು ಮತ್ತಾವ ಕಾರಸ್ಥಾನವನ್ನು ಹೂಡಿರುವನು. 
(ಪ್ರ) ಇಂಥ ವೇಷದಲ್ಲಿ ಎಲ್ಲಿಗೆ ಹೊರಟಿರುವಿರಿ. 


ಶಿವಾಂಗಿ 


ಕರಾಳ 


ಶಿವಾಂಗಿ 


ಶಿವಾಂಗಿ 


ಕರಾಳ 


ವರ ಪ್ರದಾನ / ೫೮ 


ಪೋಗುವೆ ಘೋರಾರಣ್ಯಕ್ಕೆ (ಹಾಡುವನು) 

ಇದೇನು ಸಂಗೀತದಿಂದ ಉತ್ತರ ಕೊಡುತ್ತಿರುವಿರಿ. 

ಮತೇನು ಮಾಡಲಿ. ದರಿದನು ಸಂಸಾರಕ್ಕೆ ಬೇಸತ್ತು 
eA 


ವೇದಾಂತದ ಬೆನಹತಿದಂತೆ ನಾನು ಸಂಗೀತದ ಬೆನು 
pe 
Up 


ತಮ್ಮ ಮಾತಿನ ಅರ್ಥವೇ ತಿಳಿಯಲೊಲ್ಲದು. (ಸ್ವ) ಪ್ರೇಮ 
ಸೋಗನ್ನು ತೋರಿಸಿ ಇವನ ಗುಟ್ಟಿನ ರಟ್ಟನ್ನು ಹೊರಗೆಡವಲಿಕ್ಕೆ 


ಬೇಕು (ಪ್ರ) ವ ಮನೋಹರಾ! ಈ ವೇಷವು ತಮಗೆ ಸ್ಪಲ 
ಕೂಡಾ ಶೋಭಿಸುವದಿಲ್ಲ. ಈ ವೇಷದಲ್ಲಿ ತಮ್ಮನೇ 


ಗಂ ್‌ ಆಇ 
ಕಾಣುವದರಿಂದ ನನ್ನ ಹೊಟ್ಟೆಯಲ್ಲಿ ತಳಮಳವಾಗುತಿದೆ. 
ಗಾಬರಿಯಾಗಬೇಡಾ! ನೀನು ಗಾಬರಿಯಾದರೆ ಮೊದಲೇ 
ನಾಡಿಸತ್ತ ಈ ನನ್ನ ಕಾಲುಗಳು ಮುಂದಕ್ಕೆ ಹೋಗಲಾರವು. 
ಏನು ಮಾಡಲಿ ಶಿವಾಂಗಿ. (ಅಳುತ್ತ) ನಿನ್ನನ್ನು ಲಗ್ನ 
ಮಾಡಿಕೊಂಡು ಒಂದೆರಡು ಗಂಡು ಮಕ್ಕಳನ್ನಾಗಲಿ, ಒಂದೆರಡು 
ಹೆಣ್ಣು ಮಕ್ಕಳನ್ನಾಗಲಿ ಹಡೆದು ಚೆಂದಾಗಿ ಸಂಸಾರ 
ಮಾಡಬೇಕೆಂದು ಮಾಡಿದ್ದೆ. ಆದರೆ ದೇವರು ನನ್ನ ವಿಷ ಯಕ್ಕೆ 
ಕಲ್ಲಾದನು (ಅಳುವನು) 


(ಅತ್ರಂತೆ ನಟಿಸಿ) ಆಗಿರುವದಾದರೂ ಏನು ಹೇಳಿ ! ಅಳಬೇಡಿ 
ಹೇಳಿ. ನನ್ನ ಜೀವಕ್ಕೆ ಹೇಗೊ ಹೇಗೊ ಆಗುತ್ತದೆ. 
(ದುಃಖಿಸುವಳು) 


ಸುಲ್ತಾನ ಮಹಮದ ತುಘಲಕರಿಗೆ? 


(ದುಃಖದಿಂದ) ಹೂಂ! ಹೂಂ! 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ಮರಾಳ 


ಕರಾಳ 


ಶಿವಾಂಗಿ 


ಮರಾಳಾ 


ವರ ಪ್ರದಾನ / ೫೯ 


ಈ ಕೆಲಸವನ್ನು ನಿಮಗೆ ಯಾರು ಹೇಳಿದರು? ರೌದ್ರದಾಮ 
ಪ್ರಧಾನರೇನು? 


(ಅಳುತ್ರ) ಹೂಂ! ಹೂಂ! ಅವನೇ! ಶಿವಾಂಗಿ ನಿನ್ನ ಕೊರಳಲ್ಲಿ 
ಮಂಗಲ ಸೂತ್ರವನ್ನೇ ಕಟ್ಟುವ ಪುಣ್ಯವಿದ್ದರೆ ಬದುಕಿ ಬರುವೆ. 
(ಇಬ್ಬರೂ ಗಟ್ಟಿಯಾಗಿ ಅಳುವರು) 
(ಸ್ವಗತ) ಸನ ಮಾಡಬೇಕು. ಶಿವಾಂಗಿಗೆ ಯಾವತ್ತು 
ಸುದ್ದಿಯನ್ನು ಹೇಳಿದೆನು. (ಪ್ರಕಟ) ಶಿವಾಂಗಿ! ಇದೆಲ್ಲ ಸುಳ್ಳು. 
ನಿನ್ನ ಪ್ರೇಮವನ್ನು ನೋಡುವದಕ್ಕಾಗಿ ಹೀಗೆ ಮಾಡಿದೆ. ಇದೆಲ್ಲ 
ಸುಳ್ಳು. 
;ಃ 
(ಸ್ಟ) ಶುಂಭೇಶ್ವರಾ! ಈ ಶಿವಾಂಗಿಯ ಮುಂದೆ ನಿನ್ನ ಆಟವು 
ಸಾಗಲಾರದು. ಈ ಸುದ್ದಿಯನ್ನುಗುರುಗಳಿಗೆ ಮುಟ್ಟಿಸಲಿಕ್ಕೆ ಬೇಕು 
ಎ ಲ ಕ 
ಸುಳ್ಳು ಎಂದು ಹೇಳಿದ ಮೇಲೆ ಮತ್ತೇಕೆ ದುಃಖಿಸುವಿ. ನಾನು 
ಹೇಳಿದ್ದೆಲ್ಲಾ ಸುಳ್ಳು. 
ಬಣ ಳಿ 
ನಾನು ಮಾಡಿದೆಲ್ಲ ಸುಳ್ಳು. 
ಎಣ ೪ 
ಕರಾಳ್ಯಾ! ಕತ್ತೆಯಂತೆ ದನಿ ತೆಗೆದು ಅಳುತ್ತೀದಿಯಲ್ಲ, ಹೇಳು. 
ಅಳುವದಕ್ಕೆ ನಿನಗೇನಾಗಿತ್ತು. 
ಅಕ್ಕಿಕಾಳು ಕೊಟ್ಟು ನಿನ್ನನ್ನು ಕರೆಕಳುಹಿಸಿದ್ದೆಲ್ಲಾ ಕೆಟ್ಟ ಮೋರೆ 
« ಎ ಬ. ಟು 
ಮಾಡಿಕೊಂಡು ಬಂದು ಬಿಟ್ಟಾ. 
ಕರಾಲ್ಕಾ! ಕತ್ತೆಯಂತೆ ದನಿತೆಗೆದು ನೀನು ರೋದಿಸಲಿಲ್ಲವೆ? 
ನಿನ್ನ ರೋದನದ ದನಿಯೇ ನನ್ನನ್ನು ಇಲ್ಲಿಗೆಬರಮಾಡಿತು. 
ಕರಾಳನು ಕಂಪಲಿಗೆ ಹೋಗತಕ್ಕವನಿದ್ದಾನೆ. 


ಕಂಪಲಿಗೆ ಹೋಗಲಿ ಬೇಕಾದರೆ ಕೈಲಾಸ ಕ್ಕೆ ಹೋಗಲಿ, ನಿನಗೆ 
ಈ ಕೋತಿಯ ಸವಾರ ತಪ್ಪಿತು. 


ಕರಾಳ 


ಮರಾಳ 
ಕರಾಳ 
ಮರಾಳ 
ಶಿವಾಂಗಿ 
ಕರಾಳ 
ಶಿವಾಂಗಿ 
ಮರಾಳ 
ಕರಾಳ 
ಮರಾಳ 


ಕರಾಳ 


ವರ ಪ್ರದಾನ 1೬೦ 


ಗ 


( 


'ಮರಾಳ್ಕಾ! ನಾನು ಹೋದರೆ ನಿನಗೆ ಆನಂದವಲ್ಲವೆ? 


ಆನಂದ ಎಷ್ಟೂಂತ ಹೇಳಲಿ. ಹಾಲು ಸಕ್ಕರೆ 


ಕುಡಿದಂತಾಗುವದು. ಮೇಲೆ ಜೇನುತುಪ್ಪ ತಿಂದಂತಾಗುವದು. 
ಏನು ಹೇಳಲಿ ಬಹು ಆನಂದ! ಆನಂದ! 


ನಿನ್ನ ದಾರಿಯ ಮೇಲಿನ ಕಂಟಕ ದೂರಾಯಿತೆಂದು 
ತಿಳಿದಿಯಾ? 


ಇವನ್ನೇನು ಕೇಳುವಿ ಹುಚ್ಚಾ. 
ಬಾಯಿ ಬಹಳ ಹಗುರವಾಗಿದೆ ತೋರಿಸಲೇನು ಒಂದು ಕೆ. 


ನಾನೇನು ಜ್ಯೋತಿಷಿಯಲ್ಲ ಕೈ ತೋರಿಸಲಿಕ್ಕೆ 


: :` ಕರಾಳನ ಕೈಯೊಳಗಿನ ಸಾಮುದ್ರಿಕೆಯನ್ನು ನಾನೀಗ ನೋಡಿದೆ. 


ನೋಡಿದಳಂತೆ ಏನು ನೋಡಿದಿ? 
ರೌದ್ರದಾಮರು ಕೊಟ್ಟಪತ್ರ (ಕರಾಳ ಬೆದರುವನು) 
ಯಾರಿಗೆ ಕೊಡುವದಕ್ಕೆ ಕೊಟ್ಟಿರುವನು. 
ನಿಮಪ್ಪನಿಗೆ ಕೊಡಲಿಕ್ಕೆ 

ಬಾಯಿ ಬಿಗಿ ಹಿಡಿ ಬಡ್ಡಿಮಗನೇ! 


ನಾಯಿಯಂತೆ ಬೊಗಳುತ್ತ ನಿಲ್ಲು. ಆನೆ ಹೋಗುವಾಗ ಶ್ವಾನವು 
ಬೊಗಳುವದು ಸಹಜವು (ಹೋಗವನು) (ವೇಷಧಾರಿಯಾದ 
ಬುಕ್ಕನು ಬರುವನು) (ಮರಾಳ ಹೋಗುವನು) 


ಅಮ್ಮಣ್ಷಿಯವರು ಇಷ್ಟರಲ್ಲಿಯೇ ಬರುವರು. 
ಣ ೧ 


ಜೈ ಭುವನೇಶ್ವರಿ 


ಶಿವಾಂಗಿ 


ಗೌರಾಂಬಿಕಾ 


ಶಿವಾಂಗಿ 


ಗೌರಾಂಬಿಕಾ 


ಶಿವಾಂಗಿ 


ಗೌರಾಂಬಿಕಾ 


ಗೌರಾಂಬಿಕಾ 


ವರ ಪ್ರದಾನ / ೬೧ 


ಹುಂ ಅದೇಅದೇ ಈಗ ಬರುವರು (ಗೌರಾಂಬಿಕಾ ಬರುವಳು) 
ಕೂಗಿದೆಯೇನೆ! 
ಅಮ್ಮಾಯ್ಕಾ ನಾನೆಲ್ಲಿ ಕೂಗಿದೆ, ಮತ್ತಾರೋ ಕೂಗಿರಬಹುದು. 


ಇದೇನೆ ಅಸಂಬದ್ಧ ಮಾತು. 


. ಅಸಂಬದ್ಧವೇಕೆ? ಸುಸಂಬದ್ಧವಾಗಿ ಅದು ತಾನೇ ತಿಳಿದು 


ಬರುವದು. (ಹೋಗುವಳು) 
ನೇತ್ರಗಳು ಸಾಫಲ್ಯವನ್ನು ಹೊಂದಿದವು. 


ಮನಸ್ಸಿಗೆ ಅತ್ಯಂತವಾಗಿ ಶಾಂತಿ ದೊರೆಯಿತು. ತಮ್ಮ 
ದರ್ಶನಕ್ಕಾಗಿ ನಾನೇ ಬರಬೇಕಲ್ಲವೇ? ಆಶ್ರಮಕ್ಕೆ ಬರುವದಕ್ಕೆ 
ಶ್ರಮವಾಗಬಹುದು. ಸುಕುಮಾರ ದೇಹಕ್ಕೆ ಶ್ರಮವು 
ಸಹನವಾಗಲಿಕ್ಕಿಲ್ಲ. 


ಅರಮನೆಯನ್ನು ಬಿಟ್ಟು ಕುಂಜವನಕ್ಕೆ ಸಹ ಬರುವದಕ್ಕೆ 
ಅವಕಾಶವಿಲ್ಲ. ಶಿವಾಂಗಿಯ ಸೂಚನೆಯ ಮೇರೆಗೆ 
ಅಣ್ಣಾಜಿಯವರ ಕಣ್ಣು ತಪ್ಪಿಸಿ ಬಂದಿರುವೆ "ಹೆಚ್ಚು ನಿಲ್ಲಿಕ್ಕೆ 
ಅವಕಾಶವು ಇಲ್ಲ. ನಾನೆಲ್ಲಿಯೂ ಹೊರಬೀಳಬಾರದೆಂದು 
ಅಣ್ಣಾಜಿಯವರ ಕಟ್ಟಪ್ಪಣೆಯಾಗಿದೆ. 


ಅಣ್ಣನ ಆಜ್ಞೆಯನ್ನು ಅಕ್ಷರ ಸಹ ಪಾಲಿಸುವ - ನಿನ್ನಂಥ 
ಆಜ್ಞಾಧಾರಕಳಾದ ಸಹೋದರಿಯು ರೌದ್ರದಾಮನಿಗೆ 
ದೊರೆತಿರುವುದು ಅವನ ಪೂರ್ವ ಸುಕೃತ. 
ಅಣ್ಣಾಜಿಯವರ ಆಜ್ಞೆಯನ್ನು ಪಾಲಿಸದೇ ನಾನೀಗ ಯಾರ 
ಆಜ್ಞೆಯನ್ನು ಪಾಲಿಸಬೇಕು. 


ನಿನ್ನ ಹೃದಯವೇ ನಿನಗೆ ಉತ್ತರ ಕೊಡುವುದು 


ಗೌರಾಂಬಿಕಾ 


ವರ ಪ್ರದಾನ / ೬೨ 


ನನಗೆ ಹೃದಯವೇ ಇಲ್ಲ. 

ಹಾಗಾದರೆ ನನಗೆಲ್ಲಿ ಸ್ಥಳವನ್ನು ಕೊಟ್ಟಿರುವಿ. 
ಹೃದಯದ ಹೃದಯವಾದ ಪ್ರೇಮ ಕರಂಡಕದಲ್ಲಿ 
ಕರಂಡಕದ ಬಾಯಿಯನ್ನು ಮಾತ್ರ ಮುಚ್ಚಬೇಡ 
ಅದು ಹೀಗೆ ಎಲ್ಲಿಯವರೆಗೆ ನಡೆಯತಕ್ಕದ್ದು 
ಮಾತಿಗೆ ಮಾತು ದೊರೆಯುವವರೆಗೆ 

ಹಾಗಾದರೆ ಮೌನವನ್ನು ಧರಿಸಲ್ಯಾ 

ಹಾಗಾದರೆ ನಾನು ಹೋಗಲ್ಕಾ 


ಅದು ತಮ್ಮಣಷ್ಟ (ತೆರೆಯಲ್ಲಿ ಶಿವಾಂಗಿಯನ್ನೇಕೆ ಸೆರಮನೆಯ 
ಕಾಡಿಗೆ ಒಯ್ಯುವಿರಿ) (ಪ್ರಧಾನಜಿಯವರ ಆಜ್ಞೆ) 


ಶಿವಾಂಗಿಯನ್ನು ಸೆರೆಮನೆಯಲ್ಲಿ ಹಾಕಲಿಕ್ಕೆ ಕಾರಣವೇನು? 


ದಯಾಳುವಾದ ನಮ್ಮಣ್ಣನೇ ಕಾರಣ. ಅವರು ಕಾರಸ್ಥಾನವನ್ನು 
ಹೂಡಿರಲಿಕ್ಕೆ ಸಾಕು. 


ಕ್ಷಾತ್ರ ಕುಮಾರಿಯಾದ ನಿನ್ನ ಸಾಹಸವನ್ನು ಪರೀಕ್ಷಿಸಬೇಕು. 


ಹೃದಯೇಶನ ಮನೋಗತವು ವಿದಿತವಾಯಿತು. ಮಹಾರಾಜ! 
ಇನ್ನು ಎರಡು ಗಳಿಗೆಯೊಳಗಾಗಿ ಶಿವಾಂಗಿಯು 


'ಸೆರೆಮನೆಯೊಳಗಿಂದ ಬಿಡುಗಡೆಯಾದಳೆಂದು ತಿಳಿಯಿರಿ. ಆ 


ಅವರೆಗೆ ತಾವು ತುಂಗೆಯ ತಟಾಕದಲಿ? 


ಹಾಗೇ ಆಗಲಿ ಜೈ 


(ಗೌರಾಂಬಿಕೆಯನ್ನು ನೋಡುತ್ತ ಹೋಗುವನು) 


ಭುವನೇಶ್ವರಿ ಮಾತಾಕಿ ಜೈ 


02% 
ಲ 


ಜಂಬುಕೇಶ್ವರ : 


ಲಲಿತಾ 


ಜಂಬುಕೇಶ್ವರ : 


ಲಲಿತಾ 


ಜಂಬುಕೇಶ್ವರ : 


ಲಲಿತಾ 


ವರ ಪ್ರದಾನ / ೬೩ 


೩ನೆಯ ಪ್ರವೇಶ 
ಜಂಬುಕೇಶ್ವರನ ಶಯ್ಯಾ ಗೃಹ, ಸಮಯ : ಮಧ್ಯರಾ 
(ಜಂಬುಕೇಶ್ವರನು ಮಲಗಿರುವನು) 
ಲಲಿತೇ (ಒದರುವನು) 
ಪಿತಾಜಿ (ಎಂದು ಸಮೀಪಕ್ಕೆ ಹೋಗುವಳು) 
ಮಗು! ನೀನಿನ್ನು ನಿದ್ದೆ ಹೋಗಲಿಲ್ಲವೇ ! ಒಂದೇ ಸಮ 
ಜಾಗರಣೆಯಿಂದ ಜಡ್ಡಾಗಲಿಕ್ಕಿಲ್ಲವೇ! 
ನಾನು ನಿದ್ದೆಯನ್ನು ಮಾಡೇ ಮಾಡುವೆನು. ತಮಗೀಗ ಸ್ವಲ್ಪ 
ಆ ರಾಮವೆನಿಸುತಿದೆಯೇ? ? 


(ಈ 


[aN 


ಮಗು ಸ್ವಲ್ಪ ಆರಾಮವೆನಿಸುತ್ತಿದೆ. ಕುಡಿಯಲಿಕ್ಕೆ ಸ್ವಲ್ಪ ನೀರು 
ಕೊಡು. (ಸ್ವ) ಹೊಟ್ಟೆಯಲ್ಲಿ ಉರಿ ಬಿದ್ದಿದೆ. ಸಂಕಟವು 
ಹೆಚ್ಚಾಗುತ್ತಿದೆ. ಕೋಮಲ ಹೃದಯದ ಕುಮಾರಿಗೆ ಇದನ್ನು 
ಹೇಗೆ ಹೇಳಲಿ. ದೇವಾ ವಿರುಪಾಕ್ಷಾ. 

ತಾತ ನೀರನ್ನು ತಗೆದುಕೊಳ್ಳಿ. 

(ನೀರು ಕುಡಿದು) ವತ್ತೇ! ಆ ಪಂಪಾಪತಿಯ ಮೇಲಣ 
ಪದವನ್ನು ಹೇಳುವೆಯಾ? ಮಗು. ಮಧುರ ಕಂಠದಿಂದ 
ಹೊರಸೂಸುವ ಹರನ ಸ್ತವನಪರ ಗೀತವು ನನಗೆ 
ಶಾಂತಿಯನ್ನಾದರೂ ಕೊಟ್ಟೀತು. 

ಪಿತಾಜಿ! ಹಾಗೇ ಆಗಲಿ. ಹೇ ದುರಿತ ತಾಪ ವಿದೂರ 
ಸಂಕಟ ಶೈಲ ಕುಠಾರ. 


-: ಪದ್ಮ :- 
(ರಾಗ - ಕರ್ನಾಟಕ ತಾಲ - ತ್ರಿತಾಲ) 


ನಗಜೆ ನಾಥನಾ ಧ್ಯಾನ ಶುಭ ಕಾಣಾ 
ನೌಕಿ ಭವತೆ ತಾ - ಧ್ಯಾನಾ 


ರೌದ್ರದಾಮ 


ಜಂಬುಕೇಶ್ವರ ಕ 


ಲಲಿತಾ 


ವರ ಪ್ರದಾನ / ೬೪ 


ಶಿವಶಾಂತನೈ ಜಗ ಶಾಂತಿಗೆ 

ವಿಷತಾನು ಕೊಡು ದೇವಾ 

ಸುಖಕಾಲ ಇಹುದೈ ಧ್ಯಾನಾ 

ತಾತನಿಗೆ ಸ್ವಲ್ಪ ನಿದ್ದೆ ಹತ್ತಿದಂತೆ ಕಾಣಿಸುತ್ತದೆ. ದೇವಾ ದಯಾ- 
ಘನ, ಕಾಯಿಲೆಯು ಬೇಗನೇ ವಾಸಿಯಾಗಲಿ. (ಮಲಗುವಳು) 
(ಕೃಷ್ಣವಸ್ತದಿಂದ ರೌದ್ರದಾಮನು ಮಂಚದ ಕೆಳಗಿನಿಂದ 
ಬರುವನು) 

(ಸ್ವಗತ) ಲಲಿತೇ! ನಿನ್ನ ತಾತನ ಆತಕ್ಷೈೆ ಚಿರಶಾಂತಿ 
ದೊರೆಯುವುದು. ಭಾಸ್ಕರನ ಕಿರಣಗಳು ಭೂಮಿಯ ಮೇಲೆ 
ಬೀಳುವದಕ್ಕಿಂತ ಮುಂಚೆ, ಕಾಲನ ಕ್ರೂರವಾದ ದೃಷ್ಟಿಯು 
ನಿನ್ನ ತಾತನ ಮೇಲೆ ಬೀಳುವದು. ಲಲಿತೇ! ನೀನು 
ಸಾಯಂಕಾಲದಲ್ಲಿ ನಿನ್ನ ತಂದೆಗೆ ನಿನ್ನ ಕೈಯಿಂದಲೇ ಕುಡಿಸಿದ 
ಔಷಧದಲ್ಲಿ ವಿಷವು ಬೆರೆಸಲ್ಪಟ್ಟಿತು. ಮುಗ್ದೆ! ಈ 
ರೌದ್ರದಾಮನ ಕಾರಸ್ಥಾನವು ನಿನಗೆ ಹೇಗೆ ತಿಳಿಯಬೇಕು. 
ಲಾವಣ್ಯದ ರಾಶಿಯೇ! ನೀನು ಆನಂದದಿಂದ 
ಪ್ರೇಮಾಲಿಂಗನವನ್ನು ನನಗೆ ಕೊಡದಿದ್ದರೆ ಮೃತ್ಕುಬಾಲೆಯು 
ತನ್ನ ದೃಡಾಲಿಂಗನವನ್ನು ನಿನ್ನ ತಂದೆಗೆ ಕೊಡುವಳು. ಲಲಿತೇ! 
ನಿನ್ನ ಕೋಮಲವಾದ ಕರವನ್ನು ನನ್ನ ಕರದಲ್ಲಿರಿಸದಿದ್ದರೆ 
ಮೃತ್ಯುವು ತನ್ನ ಕಠೋರವಾದ ಕರದಿಂದ ನಿನ್ನ ತಂದೆಯ 
ಕರವನ್ನು ಪಿಡಿಯುವಳು. 


ಲಲಿತೇ! ಲಲಿತೇ! ಮಗು, ಅಸಹ್ಯವಾದ ಸಂಕಟವಾಗುತ್ತಿದೆ 
ತಾಯೆ! ನೀರು ನೀರು (ಲಲಿತೆ ನೀರು ಕೊಡುವಳು) ನೀರಿನಿಂದ 
ಆರಿ ಹೋಗದ ಸಂಕಟವಿದ್ದಲ್ಲ ಮರಣ ಸಂಕಟವೇ 
ಹುಟ್ಟಿರುವುದು. 

ದೇವಾ! ಎಂಥ ಪ್ರಸಂಗವನ್ನು ತಂದೊಡ್ಡಿದಿ. ತಾತಾ! 
ರಾಜವೈದ್ಯರನ್ನು ಕರೆ ಕಳುಹಿಸಲೇ? 


ಲಲಿತಾ 
ರೌದ್ರದಾಮ 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ t 


ವರ ಪ್ರದಾನ / ೬೫ 


ರಾಜವೈದ್ಯೆರೇಕೆ ಪ್ರತ್ಯಕ್ಷ ದೇವತಾಲೋಕದಿಂದ ಧನ್ವಂತರಿಯು 
ಧರೆಗಿಳಿದು ಬಂದರೂ ನಿನ್ನ ತಂದೆಯೂ ಬದುಕಲಾರನು. 


(ಸ್ರ) (ಬಾಗಿಲಗಳನ್ನು ತಟ್ಟುತ್ತ ಏ ಶಿವಾಂಗಿ! ಚತುರಿಕೆ, 
ಚಂಚಲೆ, ಎ ಶಿವಾಂಗೀ, ಶಿವಾಂಗೀ. 


ಶಿವಾಂಗಿಯು ಸೆರೆಮನೆಯಲ್ಲಿ 
(ಪುನಃ ಬಾಗಿಲ ತಟ್ಟಿ) ಏ ಶಿವಾಂಗೀ, ಶಿವಾಂಗೀ. 


(ಸ್ಟ ಕೋಗಿಲೆ ಕೂಗು ಕಂಠಹರಿಯುವಂತೆ, ಬ್ರಹ್ಮಾಂಡವು 
ಬಿರಿಯುವಂತೆ. ನಿನ್ನ ಕೂಗಿಗೆ ಪ್ರತ್ಯುತ್ತರ ದೊರೆಯಲಾರದು. 
(ಪುನಃ ಕೂಗುತ್ರ) ಎಲ್ಲರೂ ಎಲ್ಲಿ ಬಿದಿರುವಿರಿ. 
ಬಿದ್ದುಕೊಂಡಿರುವರು ನನ್ನ ಕಾರಸ್ಥಾನದ ಜಾಲದಲ್ಲಿ. 
ಇದೇನು? ಎಲ್ಲ ಬಾಗಿಲುಗಳು ಭದ್ರವಾಗಿ ಇಕ್ಕಲ್ಪಟ್ಟಿರುವವು. 
ನಾನಾವದಕ್ಕೆ ಅಂಜುತ್ತಿದನೋ ಅದೇ ಎದುರಿಗೆ ಬಂದು 
ಬಿಟ್ಟಿತಲ್ಲಾ. 

ಲಲಿತೇ, ಬಾಳೇ ಮಗುವೇ ಇಲ್ಲೇ ಕುಳಿತುಕೋ. 
ರಾಜವೈದ್ಯರನ್ನು ಕರೆ ಕಳುಹಿಸಿದಿಯಾ, ಯಾರು ಹೋಗಿರುವರು 
ಅವರನ್ನ ಕರೆಯಲಿಕ್ಕೆ? 

(ದುಃಖಿಸುತ್ರು ತಾತಾ! ಎಲ್ಲ ಬಾಗಿಲುಗಳು ಭದ್ರವಾಗಿ 
ಇಕ್ಕಲ್ಪಟ್ಟಿರುವವು. ದಾಸದಾಸಿಯರನ್ನು ಎಷ್ಟು ಕೂಗಿದರೂ 
ಅದಕ್ಕೆ ಓ ಉತ್ತರವಿಲ್ಲಾ. ತಾತಾ! ತಮ್ಮ ದೇಹವು ಎಷ್ಟು 
ಕಂಪಿಸುತ್ತಿರುವದು. 

ಮಗುವೇ! ಯಾವನೋ ದುಷ್ಟನು ಹೊತ್ತು ಸಾಧಿಸಿಕೊಂಡ. 
ದಾರುಣವಾದ ವಿಷವು ಹೊಟ್ಟೆಯಲ್ಲಿ ಹೋಗಿದೆ. ಅಯ್ಯೋ! 
ಅಮ್ಮಾ! ಲಲಿತೇ ನಾನಿನ್ನು ಬದುಕುವುದಿಲ್ಲ. ವಿರುಪಾಕ್ಟನೇ 
ನಿನ್ನನ್ನು ಕಾಯಲಿ (ಎಚ್ಚರದಪ್ಪಿ ಬೀಳುವನು) 


ವರ ಪ್ರದಾನ / ೬೬ 


ಪಿತಾಜಿ. ಪಿತಾಜಿ. ಲಲಿತೆಯ ಸುಖ ಸಾಗರವು 
ಬತಿಹೋಗುವುದೇ. ಈ ಲಲಿತೆಯ ಪ್ರಾಕ್ಷನದ ಕರ್ಮವು 
ಪಾಪಮಯವಾಗಿರುವದೇ. ದೇವಾ ವಿರುಪಾಕ್ಷಾ 
(ರೌದ್ರದಾಮನನ್ನು ಕಾಣುತ್ತಲೇ) ಯಾರು ಯಮರಾಯನೇ 
ನನ್ನ ತಂದೆಯವರ ಜೀವವನ್ನು ಎತ್ತಿಕೊಂಡು ಹೋಗಲು 
ಬಂದಿರುವೆಯಾ! (ಉನ್ಮಾದದಿಂದ) ನಾನು ನನ್ನ ತಂದೆಯನ್ನು 
ನಿನ್ನ ವಶಕ್ಕೆ ಕೊಡುವವಳಲ್ಲ ಯಮರಾಯನೇ. 


(ಬುರುಕ ತೆಗೆದೊಗೆದು) ನಾನು ಯಮರಾಯನಲ್ಲ 
ಯಮಸ್ವರೂಪಿಯಾದ ರೌದ್ರದಾಮನು. ಲಲಿತೇ ಇದೆಲ್ಲ 


ಕಾರಸ್ಥಾನವನ್ನು ನಾನು ರಚಿಸಿದೆನು. 


ಇಂಥ ಕಾರಸ್ತಾನವನ್ನು ರಚಿಸಿ ನೀನಾವ ಸ್ವರ್ಗಸುಖವನ್ನು 


ವಂ ನ 
ಅನುಭವಿಸುವಿ. 
ಸ್ವರ್ಗಸುಖವನ್ನು ಧಿಕ್ಕಾರಿಸುವಂಥ ನಿನ್ನ 
ಆಜನವಾಗಿ: ಸೇವಿಸಬೇಕೆಂಬ 
ಕಾರಸ್ಥಾನವನ್ನು ರಚಿಸಿದೆ. 
ಅಸಹ್ಯವಾದ ಹವ್ಕಾಸದಿಂದ ಅಧೋಗತಿಯ ಮಾರ್ಗವನ್ನು 
ಮಾತ್ರ ಹಿಡಿದಿ. 


ಲಲಿತೇ! ನಿನ್ನ ಬಿರುನುಡಿಯ ಸೆಲೆಯು ಇನ್ನು ಬತ್ತಲಿಲ್ಲವೇ? 


ನಿನ್ನನ್ನು ಕಾಣುತ್ತಲೇ ಅದಕ್ಕೆ ಮತ್ತಷ್ಟು ಉತ್ತೇಜನ 
ದೊರೆಯುವುದು. ರೌದ್ರದಾಮ! ಕಾಲಪುರುಷನು 


ನಭಾದೇವಿಯ ವಶೀಕರಣಕ್ಕಾಗಿ ಕೃಷ್ಣ ಮೇಘಜಾಲವೆಂಬ 


ಕಾರಸ್ಥಾನ ಜಾಲದಲ್ಲಿ ಆಕಾಶ ಗಂಗೆಯನ್ನು ನೂಕುವನು.. 


ಆದರೇ ಅದಕ್ಕೆ ಅವಳು ಹೆದರುವಳೇ ನಭಾರಮಣಿಯ 
ಕಾಲಪುರುಷನಿಗೆ ಸಿಡಿಲೆಂಬ ಬಿರುನುಡಿಗಳನ್ನಾಡದೇ 
ಬಿಡುವಳೇ? 


ವರ ಪ್ರದಾನ! ೬೭ 


ದಿಂದ ಕಂಬನಿಗಳನ್ನುದುರಿಸುವುದು ಕಡೆಗೆ 
ಬದ 


ಮಣಿಗೆ ತಪಿದಲ. 


ರ್ಜನ್ನರೂಪ 


ನಭಾರ 


ಇದ್ದ 
ಯಿ 
ಹ 
[ed 


ರೌದ್ರದಾಮ 


5ಶದಯವು ತೆಗೆಯುವವ 


ಆ 


ನ್ನು ಕೇಳಿ ಅವಳ ಸೌಭಾಗ್ಯ ಸೂರ್ಯನು ಸಾಗಿಬಂದು 


ಶು 


ಸಂಕಟದಿಂದ ಸಂತಪಳಾದ ಅವಳ 


ಶುಷ್ಕರ 
ಸತಿಯ 


ವನ್ನು 


ಅವಳ ಹೃದಯ 


ಪರಿಹರಿಸಿ 


ದ್‌ 


ಸಂಕಟವನು 


ವನಸತಿಯಿಂದ ನಿವಾರಿಸಲಡು 


ನ್ಯಾ 


ತನನು ನಿಶಯವಾಗಿ ಕಳೆದು ಕೊ 


ಬಜ 


pe 
ಬಲ 
ಆಅ 


ಲಲಿತಾ 


ಉದಯವಾಯಿತು. 


ಕ 


ಕ್ಷಣಕ್ಕೆ ಬದಲಾವಣೆಯಾಗುವ 


ಭೂಕಂಪನದಿಂದ ಕ್ಷಣ 


೧" 
FR 
ಜೆ 
ಗ್ಗ 
||] 
ತ 
6; 
1) 
2 UL 
13 13 
ಜ್ನ ೫ 
ಹ 
ನಾ 
A 1 
w ಟಿ 
u @ 
13 ಂ 


| 
ಕ್ರಿ 
ಗ 
Ia} If 
೧೨ 3 
8% 
oe 4 
3 © 
| QS 
೮ B 
ef 
STE 
ak 
HB ಗ್ಗ 
ಗ್ರ f 
ಬುಕ ಸ 
Wp 


) 


ನು 


ಈ 


ಲಲಿತೆ ! ಲ....ಲಿ....ತೆ (ಚೇರುವ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ವರ ಪ್ರದಾನ / ೬೮ 


ತಂದೆಯು ಇನ್ನೊಂದು ಗಂಟೆಯೊಳಗಾಗಿ 


ನ್ದ 
ಹಲೋಕವನ್ನು ತ್ಯಜಿಸುವನು. ವಾದದಲ್ಲಿ ಕಾಲದ ವ್ಯಯ 


(ಸ್ರ). ಜನ್ಮದಾತನ ಪ್ರಾಣವನ್ನು -ಪಡಿಯಲಿಕ್ಕೆ ಲಲಿತೆ 
ರೌದ್ರದಾಮನ ಕಾಲುಗಳನ್ನು ಹಿಡಿದು ಈ ಲಲಿತೆಯ 
ಸ್ವಾಭಿಮಾನವನ್ನು ತ್ಯಜಿಸಬೇಕೆ? ಪಿತನ ಪ್ರಾಣಕ್ಕೆ 
ಕುಠಾರವಾಗುವ ಸ್ತಾಭಿಮಾನವನ್ನು ನಾನು ತ್ನಜಿಸಲೇ ಬೇಕು. 


ಇದು ವಿಚಾರಕ್ಕೆ ಸಮಯವಲ್ಲ. 


ಲಲಿತೆ! ವಿಚಾರವೇಕೆ? ಈ ವನಸ್ಪತಿಯ ವಿಷಯವಾಗಿ 
ಸಂದೇಹವುಂಟಾಗಿದೆಯೇ? (ಜಂಬುಕೇಶ್ವರನು ಮೂಗಿಗೆ 
ಹಿಡಿಯುವನು) 
ಅಹಹ.... ಲಲಿತೇ! (ಎದ್ದು) ಅಯ್ಯೋ... ಅಮ್ಮಾಮತ್ತೆ ಸಂಕಟ 
(ಬೀಳುವನು) 


ರೌದ್ರದಾಮಜೀ! ನಿಮ್ಮ ಕ್ಷಮೆಯನ್ನು ಬೇಡುವೆ. ತಾತನ 
ಪ್ರಾಣವನ್ನು ಉಳಿಸಿರಿ (ಕಾಲು ಹಿಡಿಯುವಳು) 


ಸರಿ, ಲಲಿತೆಯೇ ನಿನ್ನ ಮಸ್ತಕವು ನನ್ನ ಪಾದ ವಶವಾದ 
ಮಾತ್ರಕ್ಕೆ ನಿನ್ನ ಹೃದಯವು ನನ್ನ ಹೃದಯ ವಶವಾಯಿತೆಂದು 
ಹೇಗೆ ತಿಳಿಯಬೇಕು (ಸರಿಯುವನು) 

ಈ ದೀನ ಧೇನುವಿನನ್ನು ಬಳಲಿಸಬೇಡ ಪ್ರಧಾನಜೀ. ನನಗೆ 
ಪಿತನ ಪ್ರಾಣ ದಾನಮಾಡಿ. ತಮಗೆ ಸೆರಗೊಡ್ಡಿ ಬೇಡಿಕೊಳ್ಳುವೆ. 


ಲಲಿತೇ! ಪ್ರೇಮಾಲಿಂಗನವನ್ನು ಕೊಡು. ನಿನ್ನ ಪಿತನಸಾಕ್ಷಿಯಾಗಿ 
ನಿನ್ನ ಕರವನ್ನು ನನ್ನ ಕರದಲ್ಲಿರಿಸು ಯಥೇಚ್ಚವಾಗಿ ಅಧರಾಮೃತ 
ಪಾನ ಮಾಡಿಸು. 


ಲಲಿತಾ 


ಟ್ಛ 
(ಓ! 
3 
ತ್ರ 


4 
(ಗ್ಯ 
9 


ವರ ಪ್ರದಾನ / ೬೯ 


(ಸ) ಪತಿತೋದ್ದಾರಕಾ! ಅಬಲೆಯ ಹೃದಯವನ್ನು ಎಷ್ಟು 
ಪರೀಕಿಸುತಿರುವಿ. ದೇವಾ ! ದುರುಳನ ದವಡೆಯೊಳಗಿಂದ 


A ೨0 


ನನ್ನನ್ನು ದೂರಮಾಡು. 


22% 


ಓ( 


ಲಲಿತೇ! ಯೌವನದ ವಸಂತ ಮಾಸದಲ್ಲಿ ಶೃಂಗಾರರಸವನ್ನು 
ಸೇವಿಸುವ ಕೋಗಿಲೆಯ ಕಂಠವು ಮೌನವನ್ನು ಧರಿಸುವದೇ. 
ಮನೋಹರಿ ಮಾತನಾಡು. ನಿನ್ನ ಪಿತನ ಪ್ರಾಣವನ್ನು ಕಾಪಾಡು. 
ತಮ್ಮ ಹೃದಯವು ಕರಲಾರದೆ. 


೬ 


ನನ್ನ ಹೃದಯವು ವಜ್ರಕ್ಕಿಂತ ಕಠಿಣವಾಗಿದೆ. 


ರೌದ್ರದಾಮಜಿ! ನನ್ನನ್ನು ಗೌರಾಂಬಿಕಾ ಸಮಾನಳೆಂದು 
ತಿಳಿದುಕೊಳ್ಳಿ. ಸಹೋದರಾ ವನಸ್ಪತಿಯು ದೊರೆಯುವವರೆಗೆ 
ನನ್ನ ಬಂಧುವಿನ ಪಾದಗಳನ್ನು ಬಿಡುವದಿಲ್ಲ. (ಪಾದ 
ಹಿಡಿಯುವಳು) 

ಸರಿ ಸೋಗಲಾಡಿ (ಒದೆಯುವನು) ಪಿತನ ಪ್ರಾಣವನ್ನು 
ಕಳೆದುಕೊಳ್ಳುವಿಯಲ್ಲದೆ ಬಲಾತ್ಕಾರಕ್ಕೆ ಬಲಿಬಿದ್ದು 
ಕೌಮಾರ್ಯವನ್ನು ಕೆಡಿಸಿಕೊಳ್ಳುವಿ. 

ಪಾಪಿಯೇ! ನೀನು ಮಾನವರೂಪಿ ಪಿಶಾಚಿಯು. ನಿನ್ನ 
ಹೃದಯದಲ್ಲಿ ಅಮಾವಾಸ್ಯೆಯ ಕತ್ತಲು ತುಂಬಿರುವುದು. 
ಧಗಧಗಿಸುವ ಅಗ್ನಿಯ ಮೇಲೆ ನೀರನ್ನು ಹಾಕಿದರೆ ಅದು. 
ಕಪ್ಪಾದ ಇದ್ದಲಿಯಾಗುವಂತೆ ಹೃದಯದ ಆಸೆಯ ಮೇಲೆ 
ನಿರಾಶೆಯ ನೀರನ್ನು ಹಾಕಿದರೆ ಅದು ಕಪ್ಪಾಗಿ ಕಾಣುವುದು 
ಸಹಜ. 

ಆರ್ಯ ಕುಮಾರಿಯನ್ನು ಸಂಕಟ ಪಡಿಸುವ ದುರಾತನ 
ಪೈಶಾಚಿಕ ವೃತ್ತಿಗೆ ತಕ್ಕ ಶಾಸನವಾಗದೆ ಎಂದೂ ಇರಲಾರದು. 
ಪೈಶಾಚಿಕ ಪ್ರೇಮವೇ ಹೃದಯದಲ್ಲಿ ಉದಯವಾಗಿದೆ. ಈ 
ಕಾಳರಾತ್ರಿಯ ಸಮಯದಲ್ಲಿ ನಿನ್ನ ಅಧರಾಮೃತವನ್ನು ಕಂಠಪಾನ 


ಮಾಧವ 
ರೌದ್ರದಾಮ 


ವರ ಪ್ರದಾನ ! ೭೦ 


ಮಾಡುತ್ತ ರತಿ ಸುಖವನು... (ಸುರಂಗ ಸಪ್ಪಳವಾಗುವದು) 
(ಮಾಧವಾರ್ಯ ಶಿವಾಂಗಿ ಬರುವರು) 
ತಡೆ! ಪಾಪಾತ್ಮಾ! (ಅಡೈಸುವನು) 


ಹಾರುಎನೆ ! ಹರಣವನ್ನು ಕಳೆದುಕೊಳ್ಳಲಿಕ್ಕೆ ಬಂದಂತೆ 
ಕಾಣುತದೆ. 
ಎವಿ 


ತಡೆ! ಪಾಪಾಂಧನೇ ! ನಿನ್ನ ಪಾಪದ ಕೊಡವು 
ರ Bs. ಗ ಜೀರ್ಣ- 


ಶಬ್ದಗಳ ಬುಡ ಬುಡಕಿಯನ್ನು ಬಾರಿಸಬೇಡ. ನಾನು ಬನನು 


ಡೀ" 
ಸಂಪುರ್ಣವಾಗಿ ಬಲ್ಲೆ ಹಾರುವನೇ, ಸಂಸಾರಕ್ಕಂಜಿ ಸನ್ಯಾಸಿಯ 
ಸೋಗನ್ನು ಹಾಕಿದ ದಿನ್ನ ನೀರನ್ನು ಬಲ್ಲೆ. ನಿನ್ನ ಪೌರುಷದ 


ಪುರಾಣವನ್ನು ಕೊಚ್ಚಬೇಡ. 
ಸಚಿವ ಶಿರೋಮಣಿ! 
ದೂಷಿಸುತ್ತಿದ್ದ ದುರ್ಯೋಧ 
ಕೇಳುತ್ತಿದ್ದೆವು. ಈಗ ತತ RE 
ನಿಂತಿರುವುದು. 

(ಸ) ನನ್ನ ಪಾದರಕ್ಷೆಯ ಕಿಮತಿಗೆ ಸಹ ಸರಿಯಾಗದ ಈ 
ವ «4 [3 

ದಾಸಿಯ ಆಧ್ಯತೆ ಎಷ್ಟು! (ಪ್ರಕಟ) ಶಿವಾಂಗಿ 


1° 1. 


Gy 


ಅಹುದು ಬುದಿ! ಬುದಿಯವರ ಬುದಿಯನು ಲಿ 
ನ ಛಲ ಆ ಆ ಕ ಎ 


ಚೂ ಬಂದೆನು. 


ak 


ಜೋಕೆ! ಮೈಮೇಲೆಚ್ಚರಿಲ್ಲವೇ! ಈ ಹೊಯಾಲಿಯ ಬೆನ್ನಹತ್ತಿ 
ಬಂದ ಹಾರುವನ ಹಣೆಯ ಹಣೆ ಬರಹವ ನ್ನೇ ಲಲಿತೆಯು 
ನೋಡಲಿ. (ಖಡ್ಗ ಹಿರಿಯುವನು) 


ಶಿವಾಂಗಿ 


_ಮಾಧವ 


ಲಲಿತಾ 


ಮಾಧವ 


ಲಲಿತಾ 
ಮಾಧವ 


ಲಲಿತಾ 


ಮಾಧವ 


ವರ ಪ್ರದಾನ 1 ೭೧ 


ಖಡ್ಗಬಹದ್ದೂರಾ! ನಿನ್ನ ಖಡ್ಗದ ಅಂಜಿಕೆಯನ್ನು ಯಾರಿಗೆ 
ತೋರಿಸುವಿ. ಮಹಾತ್ಮಾಮಾಧಾವಾರ್ಯರ ವಾಣಿಯಲ್ಲಿರುವ 
ಶಕ್ತಿಯು ವಿಶ್ವದ ಯಾವತ್ತೂ ಪಾಶವೀ ಶಕ್ತಿಯನ್ನು ತಡೆದು 
ನಿಲ್ಲಿಸುವುದು. ಬುದ್ದೀ! ತಪೋಧನರಾದ ಬ್ರಾಹ್ಮಣೋತ್ತಮರ 
ವಾಣಿಯ ಮುಂದೆ ನಿಸರ್ಗದ ಆಟವು ಸಹ ನಿಲ್ಲುವುದು. 


ತಿರುಕನಾದ ಹಾರುವನ ಹರಕು ವೇದಾಂತದ ಮುರುಕು 
ಶಬ್ದಗಳನ್ನು ನೀನು ಕಲಿತಂತೆ ಕಾಣುತ್ತದೆ. ದಾಸೀಪುತ್ರಿಯಾದ 
ನಿನ್ನ ಔಧತ್ಮವನ್ನು ಈ ರೌದ್ರದಾಮನು ಸಹಿಸಲಾರನು. ನಿನ್ನ 
ದೇಹವನ್ನು ನುಚ್ಚುನುಚ್ಚಾಗಿ ಕೊಚ್ಚಿದ ಮೇಲೆ ಹಾರುವನ 
ಸಮಾಚಾರ (ಮತ್ತೆ ಖಡ್ಗ ಹಿರಿಯುವನು) 


ತಿರ್ಯಜ್ಜಾತಿಯೇ! ಮಾಧವನ ವಾಣಿಯಲ್ಲಿರುವ ಶಕ್ತಿಯನ್ನು 
ಕ್ಲೋಣಿಯು ಕಾಣಲಿ. (ರೌದ್ರದಾಮ ನಿರ್ಜೀವ ಪುತ್ಥಳಿಯಂತೆ 
ನಿಲ್ಲುವನು) ಜೈ ಭುವನೇಶ್ವರಿ. (ಭಯಂಕರ ಸಪ್ಪಳ ವಾಗುವುದು) 
ಈ ದಿವ್ಯ ಪಾದ ಪುಣ್ಯದಿಂದ ದುಃಖದ ಪರದೆಯ ದೂರಾಗಿ 
ಶುಭದ ಚಿತ್ರವು ಕಾಣುತ್ತಿರುವುದು. 

ವತ್ತೇ! ಶುಭಕರವಾದ ಸದಾಚಾರವು ಮಾನವ ಪ್ರಾಣಿಯನ್ನು 
ಮಹತ್ಸಂಕಟದಿಂದ ಪಾರು ಮಾಡುವುದು. 


ಪಿತಾಜಿಯವರ ದೇಹದಲ್ಲಿರುವ ವಿಷವು............ 
ಅದೆಲ್ಲವನ್ನು ಶಿವಾಂಗಿ ತಿಳಿಸಿರುವಳು. 

ಗುರುಮಹಾರಾಜ! ಆ ವಿಷವನ್ನು ನಿವಾರಿಸುವ ವನಸ್ಪತಿಯು 
ಆ ರೌದ್ರದಾಮನಲ್ಲಿರುವುದು. 


ಕುಮಾರೀ! ತ್ರಿಭುವನವನ್ನು ದಹಿಸುವ ಕಾಳಕೂಟ ವಿಷವನ್ನು 
ಕುಡಿದ ಆತ್ರಿರೋಚನ ಪಂಪಾಪತಿಯ ಪಾದೋದಕವನ್ನು 
ತೆಗೆದುಕೋ. ದೇವಲೋಕದ ಸುಧೆಯನ್ನು ಮೀರುವ 
ತೀರ್ಥವನ್ನು ನಿನ್ನ ತಂದೆಯ ಬಾಯಲ್ಲಿ ಹಾಕು. ಕ್ಷಣಾರ್ಧದಲ್ಲಿ 


ಜಂಬುಕೇಶ್ವರ 


ಮಾಧವ 


ಜಂಬುಕೇಶ್ವರ 


ಮಾಧವ 


ಜಂಬುಕೇಶ್ವರ : 


ಲಿಲಿತಾ 


ಮಾಧವ 


ವರ ಪ್ರದಾನ / ೭೨ 
ವಿಷದ ನಿವಾರಣೆಯಾಗುವುದು. (ಜಂಬುಕೇಶ್ವರನ ಬಾಯಲ್ಲಿ 
ತೀರ್ಥಹಾಕುವಳು) 


(ಎದ್ದು) ಏನು ನನ್ನ ಮೇಲೆ ಅಮೃತವೃಷ್ಠಿಯಾಯಿತೇ. ಅಥವಾ 
ಅಮೃತ ಕಿರಣಗಳನ್ನು ಒಟ್ಟುಗೂಡಿಸಿ ನನ್ನ ಮೇಲೆ ಚಂದ್ರಮನು 
ಸುಧೆಯನ್ನು ಸುರಿಸಿದನೆ? 

ರಾಜನ್‌! ಅಮೃತ ವೃಷ್ಠಿಯಾಗಿಲ್ಲ. ಚಂದ್ರಶೇಖರನ 
ಪಾದೋದಕದ ಮಹಿಮೆ. 

ಮಹಾತ್ಮಾ! ನಿನ್ನ ಮಹಿಮೆಯನ್ನು ಕಾಣದ ಈ ಪಾಮರನನ್ನು 
ಕ್ಷಮಿಸು, ಕಾಪಾಡು. 

ಪಶುಪತಿಯು ನಿನ್ನನ್ನು ಕಾಪಾಡಲಿ. 

ರೌದ್ರದಾಮಾ! ಹೀಗೇಕೆ ಕಲ್ಲು ಗೊಂಬೆಯಂತೆ ನಿಂತಿರುವಿ. 
ಪಿತಾಜಿ! ಮಹಾತ್ಮಾ ಮಾಧಾವಾರ್ಯರ ದೈವವಾಣಿಯ 
ಮುಂದೆ ರೌದ್ರದಾಮನ ಪೈಶಾಚಿಕ ವಾಣಿಗೆ ಆಸ್ಪದವಿಲ್ಲ. 


ರಾಜನ್‌! ಈ ದುಷ್ಪನ ಹೃದಯವನ್ನು ಈಗಲಾದರೂ ಕಂಡು 


ಕೊಂಡೆಯಾ! ರಾಜಾ! ಭವಿತವ್ಯತೆಯನ್ನು ತಪ್ಪಿಸುವುದು 
ಯಾರಿಗೂ ಶಕ್ಕವಿಲ್ಲ. ಆದರೆ ಶಾಂತಿಯನ್ನು ನೀಗದೆ 
ವಿವೇಕದಿಂದ ವರ್ತಿಸು. ಓಂ ಶಾಂತಿಃ ಶಾಂತಿ ಃ (ಹೋಗುವನು) 
(ತೆರೆ ಬೀಳುವುದು) 


೪ನೇ ಪ್ರವೇಶ 


ನಾವು ಇದುವರೆಗೆ ಆನೆಗುಂದಿಯ ಅನ್ನವನ್ನು ಉಂಡಿರುವೆವು. 
ಹಾಗಾದರೆ ಪ್ರಭುವಿನ ಸಂಕಟ ಕಾಲದಲ್ಲಿ ನಾನು ಅವರ 
ಸೇವೆಯನ್ನು ಮಾಡುವುದು ಯೋ'ಗ್ಯವಲ್ಲವೇ! ರಾಜಾ 
ಜಂಬುಕೇಶ್ವರನು ನನಗೊಂದು ಶಬ್ದವನ್ನಾದರೂ ಹೇಳಿ 


| 


ವರ ಪ್ರದಾನ / ೭೩ 


ಕಳುಹಿಸಬಾರದೇ? ರಾಕ್ಷಸೀ ಹೃದಯದ ರೌದ್ರದಾಮನು 
ಮಹಾರಾಜರ ಪ್ರಾಣವನ್ನು ಹೀರಬೇಕೆಂದು ಮಾಡಿದ್ದನಲ್ಲವೇ? 
ಅಂಥವನನ್ನು ಬಳಿಯಲ್ಲಿರಿಸಿ ಕೊಳ್ಳಬೇಕು. ನಿರಪರಾಧಿಯಾದ- 
ನನ್ನನ್ನು ಹೊರಗೆ ಹಾಕಬೇಕು. ರಾಜನ್‌ ! ರಾಜ ಧರ್ಮಕ್ಕೆ 
ಶೋಭಿಸುವುದೇ. (ಸ್ವಲ್ಪ ತಡೆದು) ಪ್ರಭುವಿನ ತಪ್ಪನ್ನು 


ಎಣಿಸಲಿಕ್ಕೆ ನಾನ್ಕಾರು? ಅವರ ಸೇವೆಯನ್ನು ಮಾಡುವುದು 


ನನ್ನ ಧರ್ಮವಾಗಿದೆ. ಖಡ್ಗವನ್ನು ಧರಿಸುವದಿಲ್ಲೆಂದು ಶಪಥ 


ಮಾಡಿರುವೆ. ಆದರೆ ಧನುರ್ಧಾರಿಯಾಗಲಿಕ್ಕೆ ನನಗಾವ 
ಆತಂಕವಿಲ್ಲ. 


ರಾಜಧಾನಿಯಿಂದ ಸೇನಾಪತಿ ಭುಜಂಗರಾಯರು ತಮ್ಮನ್ನು 
ಕಾಣಲಿಕ್ಕೆ ಬಂದಿರುವರು. 


ಒಳ್ಳೆಯದು (ಸಿಪಾಯಿ ಹೋಗುವನು) ಭುಜಂಗನೇಕೆ 
ಬಂದಿರಬೇಕು. (ಭುಜಂಗ ಬರುವನು) ಬನ್ನಿ ಕುಳಿತು ಕೊಳ್ಳಿ. 


ಹಿಂದೆ ಜರುಗಿದ ವಿಷಯಗಳನ್ನು ತಾವು ಮರೆತು ಬಿಡಬೇಕು. 


' ಎಂದು ಪ್ರಭುಗಳು ಇಚ್ಚಿಸುತ್ತಿರುವರು. ಆನೆಗುಂದಿಯ ಮೇಲೆ 


ಬರುವ ದುರ್ಧರ ಪ್ರಸಂಗವನ್ನು ಪರುಕಿಸಿ ನೋಡಿ ಸಿಂಹಾಸನದ 
ಸೇವೆಯನ್ನು ತಾವು ಮಾಡುವಿರೆಂದು ಆನೆಗುಂದಿಯು 
ಇಚ್ಛಿಸುತ್ತಿರುವುದು. ಮಹಾರಾಜರು ಕೊಟ್ಟ ರಾಯಸವನ್ನು 
ಸ್ವೀಕರಿಸಬೇಕು. 

(ಪತ್ರಕ್ಕೆ ನಮಿಸಿ) ಕರ್ನಾಟಕದ ಕಡುಗಲಿಯಾದ ಕಲಿ 
ಕಂಠೀರವನೇ. ಸಿಂಹಾಸನದ ಆಜ್ಞೆಯನ್ನು ಶಿರಸಾವಹಿಸಿ ಸೇವೆಗೆ 
ಸಿದ್ಧರಾಗಬೇಕು. ವೈಯಕ್ತಿಕ ದ್ವೇಷದ ಹೋಮಮಾಡಿ ಆನೆ- 
ಗುಂದಿಯನ್ನು ಕಾಪಾಡಲಿಕ್ಕೆ ಒಮ್ಮನಸ್ಸಿನಿಂದ ಕಲೆಯಬೇಕು. 
ಕಲಿ ಕಂಠೀರವನನ್ನು ಸನಾನಿಸುವದಕ್ಕಾಗಿ ವಸ್ತ್ರಗಳನ್ನು ಕೊಟ್ಟು 
ಸೇನಾಪತಿಯನ್ನು ಕಳುಹಿಸಿರುವೆವು. ನಮ್ಮ ಅಪ್ಪಣೆಗೆ 
ಒಪ್ಪಿಗೆಯನ್ನು ಕೊಟ್ಟು ತಪ್ಪದೇ ಬರುವಿಯೆಂದು ನಾವು 


ಭುಜಂಗ 


ಭುಜಂಗ 


ಹುಕ್ಕ 
ಮಾಧವ 


ಹುಕ್ಕ 


ಮಾಧವ 


ವರ ಪ್ರದಾನ / ೭೪ 


ನಂಬಿರುವೆವು. (ಸ್ಪ) ಅಹಹ $$$! ಕೊನೆಗೆ ಮಹಾರಾಜರಿಗೆ 
ಈ ಬಡದಾಸನ ನೆನಪಾಯಿತು. (ಪ್ರ) ಭುಜಂಗರಾವ! 
ರೌದ್ರದಾಮ ಪ್ರಧಾನರು. 

ಆ ವಿಷಯವೇ ಬೇಡ. ರೌದ್ರದಾಮ ಪ್ರಧಾನರಿಗೆ ಪೂರ್ಣ 
ಪ್ರಾಯಶ್ಚಿತ್ತವಾಗಿದೆ. 

ಸೇನಾ ಸಾಗರಾ! ಆನೆಗುಂದಿಯ ಮಾನವನ್ನು ರಕ್ಷಿಸುವದಕ್ಕಾಗಿ 
ಪ್ರಾಣದ ಪರಿವು ಹಿಡಿಯದೆ ಹೆಣಗಾಡುವಾ! ರಿಪುರಕ್ತದಿಂದ 
ರಣದೇವತೆಯನ್ನು ತೃಪ್ತಿಗೊಳಿಸುವಾ! ಸದ್ಗುರುಗಳ 
ಆಶೀರ್ವಾದವನ್ನು ಪಡೆದು ರಾಜಥಾನಿಗೆ ಹೊರಡುವಾ! 
ಪ್ರಭುಗಳು ಪ್ರೇಮದಿಂದ ಕಳುಹಿಸಿದ ವಸ್ತ್ರಗಳನ್ನು ಧರಿಸಿಕೊಂಡು 
ಗುರುಗಳ ದರ್ಶನಕ್ಕೆ ಹೊರಡಬಹುದು. 


: . ಹಾಗೆಯೇ ಆಗಲಿ (ಮಾಧವನು ಬರುವನು) 


ಹಾಂ! ಕುಮಾರಾ ತಡೆ ವಸ್ತ್ರಗಳನ್ನು ಮುಟ್ಟಬೇಡ. 

ಗುರು ಮಹಾರಾಜ! ಆನೆಗುಂದಿಯ ಮೇಲೆ ಸಾಗಿಬರುತ್ತಿರುವ 
ಪ್ರಚಂಡವಾದ ಸೈನ್ಯದೊಡನೆ ಹೋರಾಡಲಿಕ್ಕೆ ಮಹಾರಾಜರು 
ಆಜ್ಞೆಯನ್ನು ಮಾಡಿರುವರು. ರಿಪುಗಳ ರುಂಡವನ್ನು ಚಂಡಾಡಿ 
ದೇಶ ಮಾತೆಯ ಸೇವೆಯನ್ನು ಮಾಡಲಿಕ್ಕೆ ಮಹಾರಾಜರು 
ನನಗೆ ಆಸ್ಪದವನ್ನು ಕೊಟ್ಟಿದ್ದಾರೆ. ಪ್ರಭುಗಳು ಪ್ರೇಮ 
ಪುರಸ್ವರವಾಗಿ ವಸ್ತಗಳನ್ನು ಕಳುಹಿಸಿರುವರು. ನೋಡಿ ಇದು 


ಈ a 


ಅವರು ಕೊಟ್ಟ ರಾಯಸವು. 
(ಪತ್ರ ಒದಿ) ಸರಳ ಹೃದಯದವನಾದ ನಿನಗೆ ಹೀಗೆ 


" ತೋರುವುದು ಸಹಜ. ಭುಜಂಗಾ! ರಾಜಾ ಜಂಬುಕೇಶ್ವರರು 


ಈ ವಸ್ತಗಳನ್ನು ಕಳುಹಿಸಿರುವರೋ? ನೀನಾದರೂ ಅವರ 
ಆಜ್ಞಾನುಸಾರವಾಗಿ ಇವುಗಳನ್ನು ತಂದಿರುವೆಯಾ? ಈ ಪತ್ರವು 
ಜಂಬುಕೇಶ್ವರರಿಂದ ಬರೆಯಲ್ಪಟ್ಟಿರುವುದೋ? ಹೀಗೇಕೆ 


ನಡುಗುತ್ತಿರುವಿ. 


ಭುಜಂಗ 


gl 
a 


1 


ಧವಾ 


ಭುಜಂಗಾ 


ವರ ಪ್ರದಾನ / ೭೫ 


(ಸ್ವ) ಮನಸ್ಸೇಭದ್ರ! (ಪ್ರ) ಅಹುದು ಗುರು ಮಹಾರಾಜ. 
ಮಹಾರಾಜರೇ ಕಳುಹಿಸಿಕೊಟ್ಟಿರುವರು. ರ್ರ ತ್ಯ....ವಾ...ಗಿ 
ಅವರೇ ಕಳುಹಿಸಿರುವರು. 


ಎಲೋ! ಈ ವಸಗಳನು ಆ ಅಶೋಕ ವಕದ ಬುಡದಲಿಹಾಕು. 
ಅ ಷ್ಠ ಲಂ. ನಿ 


ಗೌರಾಂಬಿಕೆಯ ಪಾಣಿಗ್ರಹಣದ ದೆಶೆಯಿಂದ ಈ ಹೀನ 
ಕಿಲಸವನ್ನು ವಹಿಸಿದೆನು. ಪ್ರಾಣಕ್ಕೆರವಾಗುವ ಪ್ರಸಂಗ ಬಂದಿತು. 


ಎಲೋ ! ಹೀಗೇಕೆ ನಡುಗುತ್ತಿರುವಿ. ಕುಮಾರಾ! ನೋಡು 
ನೋಡು. ಆ ಅಶೋಕ ವೃಕ್ಷವು ಸಿಡಿಹಾಯ್ದು ನಿಂತಿತು. 
ಎಲೆಗಳೆಲ್ಲವೂ ಉದುರಿ ಬಿದ್ದವು. ನೋಡು ದುರಾತ್ಮಾ! 
ವಿಷಲೇಪಿತವಾದ ವಸ್ತ್ರಗಳನ್ನು ರೌದ್ರದಾಮನು 
ಕಳುಹಿಸುರುವನಲ್ಲವೇ? ಪಾಪೀ. 


(ಬಾಣವನ್ನು ಹೂಡಿ) ತಡೆ ಪಾಪಾತ್ಮಾ! ನಿನ್ನ ರಕ್ತದಿಂದ ಈ 
ನೆಲವನ್ನು ತೋಯಿಸಿ ಬಿಡುವೆನು. 

ಕುಮಾರಾ! ಗುಬ್ಬಿಯ ಮೇಲೆ ಬ್ರಹಾಸ್ತವೇಕೆ? (ಭುಜಂಗನ 
ಕತ್ತು ಹಿಡಿದು) ಪಾಪಾತ್ಮ 


ಚಿ 


ನ್ನ ತಂದೆ ತಾಯಿಗಳು ನಿನಗೆ ಭುಜಂಗನೆಂದು 
ಹೆಸರಿಟ್ಟಿರುವುದು ಸರಿಯಾಗಿರುವದು. ಅವರು ನಿನ್ನನ್ನು ಹಡೆದು 
ಪುನ್ನಾಮ ನರಕದ ಯಾತನೆಯನ್ನು ತಪ್ಪಿಸಿಕೊಳ್ಳಲಿಲ್ಲ. ಅವರು 
ಹಾಗೇ ಬಂಜೆಯಾಗಿ ಸತ್ತುಹೋಗಿದ್ದರೆ ಕೆಡಕೇನಾಗುತ್ತಿದ್ದಿಲ್ಲ. 
ಹೋಗು ನಿನ್ನ ಪಾಪವು ಪರ್ವತಪ್ರಾಯವಾಗಿ ಬೆಳೆಯ ಹತ್ತಿದೆ. 
ಸೌಪ್ರದಾಮನಿಂದ ರಚಿಸಲ್ಪಡುವ ಕಾರಸ್ಥಾನಕ್ಕೆ ನಿನ್ನ ಸಹಾಯ 
ೇಕಲ್ಲವೇ! ಧರ್ಮ ಘಾತುಕರೇ! ದೇಶಘಾತುಕರೇ! ಧಿಃಕಾರ 


ನಿಮ್ಮ ಜನಕ್ತೆ ತ್ರಿವಾರ ಧಿಃಕಾರವಿರಲಿ. 


Cl 


ಓ 


| 


ವರ ಪ್ರದಾನ 1 ೭೬ 


೫ನೇ ಪ್ರವೇಶ 


ಸ್ಥಳ: ದಿವಾನ ಖಾನೆಯು. 


(ಲಲಿತೆಯು ಭುವನೇಶ್ವರಿಯನ್ನು ಪೂಜಿಸಿ ಆರತಿ ಮಾಡುವಳು) 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ 


ಜಗನಂಗಲೆ! ಮಂಗಲ ಪ್ರದವಾದ ಮಾರ್ಗವನ್ನು ತೋರಿಸು, 
ದೇವಿ. ನಾನು ಕ್ಷಾತ್ರ ಕುಮಾರಿಯಲ್ಲವೇ? ಕೈಯಲ್ಲಿ ಖಡ್ಗವನ್ನು 
ಧರಿಸಿ ರಣದೇವತೆಯ ಸೇವೆ ಮಾಡುವುದು ನನ್ನ ಜನ್ಮಸಿದ್ಧ 
ಅಧಿಕಾರವಲ್ಲವೇ. ಆನೆಗುಂದಿಯ ವೀರರಿಗೋಸ್ಕರವಾಗಿ 
ವೈಕುಂಠ ದ್ವಾರವು ಈ ದಿವಸ ತೆರೆಯಲ್ಪಡುವದು. ಕನ್ನಡ 
ಕಲಿಗಳಿಗಾಗಿ ವೀರಸ್ವರ್ಗವು ತೆರೆಯಲ್ಪಡುವುದು. ಮನೋಹರನ 
ಪುಣ್ಯಪದಯುಗಲವನ್ನು ಸರಿಸುತ್ತ ಸೇವೆಯನ್ನು ಮಾಡಿ. 


“= ಅ 
ಠಿ 


(ರಾಗ - ಭೂಪ ತ್ರಿತಾಲ) 
ತಾಯೆ ನೀಡು ಬಲವ ನನಗೆ ಜಗತಾರಿಣಿ 
ಚಾಮುಂಡಿ ನೀ ಚಂಡಿ ಪ್ರಚಂಡಿ 

ರಣ ಸಿಂಹಿಣಿ ನೀ ಭದ್ಭ ಕಾಳಿ 
ರಣದಲ್ಲಿಅರಿಯ ಸಂಹಾರಾ 

ವಿಧಿಸಲು ಧೃತಿ ರಣ ಶೌರ್ಯಾ 


(ರಕ್ತದಿಂದ ತೊಯ್ದ ವಸ್ತಧರಿಸಿ) ಲಲಿತೇ...... ಎತ್ತಕಡೆಗೆ 
ಹೋಗುವ ವಿಚಾರವನ್ನು ಹೂಡಿರುವಿ? 


ಪಿತಾಜಿಯ ಪಾರ್ಶ್ವದಲ್ಲಿ ನಿಂತು ರಿಪುಗಳ ರುಧಿರವನ್ನು 


ರಣಭೂಮಿಯ ಮೇಲೆ ಚೆಲ್ಲುವದಕ್ಕಾಗಿ ಹೊರಟಿರುವೆ. 


ಆ ಹುಕ್ಕನನ್ನು ಕಾಣುವದಕ್ಕಾಗಿ ಹೊರಟಿರುವಿ. ಲಲಿತೇ! 
ಆನೆಗುಂದಿಯು ತನ್ನ ಮಕ್ಕಳ ರಕ್ತದಲ್ಲಿ ಮುಣುಗುತ್ತಿರುವಾಗ 
ಮೌಲ್ಯವಂತದ ಮೂಲೆಯಲ್ಲಿ ಅಡಗಿರುವ ಅನಾರ್ಯನ ಬೆನ್ನು 
ಹತ್ತಿರುವೆಯಾ? 


ಲಲಿತ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ 


ವರ ಪ್ರದಾನ / ೭೭ 


ಪಿತಾಜೀ! ಹುಕ್ಕಕುಮಾರನನ್ನು ಅನಾರ್ಯನೆಂದು 
ಭಾವಿಸಿರುವಿರಾ! ನಿನ್ನೆ ರಣರಂಗದಲ್ಲಿ ಮಲೀಕ ನಾಯಕನ 
ಮಾರ್ಬಲವನ್ನು ಹಿಂದಕ್ಕೊತ್ತಿದವರು ಯಾರು? ಭಗವಾನ್‌ 
ಭಾರ್ಗವರಾಮನ ಶಿವಚಾಪ ಸದೃಶವಾದ ಧನುಷ್ಯದಿಂದ 
ಕೂರಂಬುಗಳ ಮಳೆಗರೆಯುತ್ತ ವೈರಿಗಳ ಹೃದಯವನ್ನು 
ಚದುರಿಸಿದ ಕೆಚ್ಚೆದೆಯ ಕಡುಗಲಿಯಾರು? ಅವರೇ ಹುಕ್ಕ 
ಕುಮಾರರಲ್ಲವೇ? ಮಹಾತ್ಮಾ ಮಾಧವಾರ್ಯರ ಪಟ್ಟ 
ಶಿಷ್ಕರಲ್ಲವೇ? ಅಂಥವರನ್ನು ಅನಾರ್ಯರೆಂದು ಕರೆದ ನಿಮ್ಮ 
ಶಬ್ದಗಳನ್ನು ಕಿವಿಯಿಂದ ಕೇಳಲಾರೆ. 

ಎದುರಿಗೆ ನಿಂತು ಯುದ್ಧಮಾಡದೇ ಮರೆಯಾಗಿ ನಿಂತು 
ಬಾಣಗಳನ್ನು ಬಿಡುವ ಬಡಿವಾರದ ಬುಡಬುಡಕಿಯನ್ನು 
ಬಾರಿಸಬೇಡ. ಅವನು ಕ್ಷಾತ್ರ ಕುಲೋದ್ಧವನಾಗಿದ್ದರೆ ..... 
ನನ್ನ ಜೀವಿತೇಶ್ವರನ ವಿಷಯವಾಗಿ ದುಶಬ್ದಗಳನ್ನುಚ್ಚರಿಸಬೇಡಿ 
ಬೇಕಾದರೆ ನನ್ನನ್ನು ನಿಂದಿಸಿರಿ ....... ಅದರೆ ಸಃ 

ನಿನ್ನ ಪಿತನ ವಿಷಯವಾಗಿ ನಿನ್ನಲ್ಲಿ ಅಭಿಮಾನವಿಲ್ಲವೇ? 
ಧರ್ಮದ ವಿಚಾರವಿಲ್ಲವೇ? ಸಿಂಹಾಸನದ ವಿಷಯವಾಗಿ 
ಸ್ವಾಮಿನಿಷ್ಠೆ ಇಲ್ಲವೇ? 

ತಮ್ಮ ಮಗಳಾದ ಈ ಲಲಿತೆಯು ದುಹಿತಾಧರ್ಮವನ್ನು 
ತಿಳಿದಿರುವಳು. ಹಾಗೇ ಈ ಲಲಿತೆಗೆ ಪ್ರಜಾಧರ್ಮವೂ 
ಗೊತ್ತುಂಟು. ಸತೀ ಧರ್ಮವೂ ಗೊತ್ತುಂಟು ಪಿತಾಜೀ! ಈ 
ತ್ರಿವಿಧ ಧರ್ಮಗಳನ್ನು ನನಗೆ ಪಾಲಿಸಬೇಕಾಗಿದೆ. ಈ 
ಧಾರಾತೀರ್ಥವು ತ್ರಿವೇಣಿ ಸಂಗಮಕ್ಕೆ ಸಮಾನವಾಗಿರುವುದು. 
ಈ ತ್ರಿವೇಣಿಯಲ್ಲಿ ನನ್ನ ತ್ರಿವಿಧ ಧರ್ಮಗಳನ್ನು ಪಾಲಿಸುತ್ತ 
ದೇಹ ತ್ಕಾಗ ಮಾಡುವೆ. 

ಕೋಮಲ ವಿಚಾರಕ್ಕೆ ಕಾಳಗದ ಕಲ್ಪನೆಯು ಸುಕುಮಾರಿಯಾದ 
ನಿನ್ನನ್ನು ಸಮರದಲ್ಲಿ ಕಾಣುತ್ತಲೆ ಆಪತ್ಯ ಪ್ರೇಮವು 


ಲಲಿತಾ 


ಜಂಬುಕೇಶ್ವರ 


ಲಲಿತಾ 


ಜಂಬುಕೇಶ್ವರ : 


ವರ ಪ್ರದಾನ / ೭೮ 


ಹೃದಯವನ್ನು ಚೂರ್ಣಿಕರಿಸಬಹುದು....... ಆದ್ದ ರಿಂದ, 
(ಸ್ಪ) ಛೇ...ಇದು ತಾನೆ ಅಸಹ್ಯವಾಗ ಹತ್ತಿತು. ಮನಸ್ಸೇ ಭದ್ರಾ 


ಪಿತಾಜೀ! ತಮ್ಮ ಅಭಿಪ್ರಾಯವು ತಿಳಿಯಿತು. ಆದರೆ 
(ದುಃಖಿಸುತ್ತು ತಾತಾ! ವೀರಕುಮಾರಿಗೆ ಒಪ್ಪುವಂಥ 
ಮರಣವನ್ನು ನನಗೆ ಕೊಡಿ. ಆನೆಗುಂದಿಯ ರಾಜಪುತ್ರಿಗೆ 
ಒಪ್ಪುವಂಥಹ ಮರಣವನ್ನು ಕೊಡಿ. ಸಮರದಲ್ಲಿ ಕಾದಿ ಕಾದಿ 
ಕೊನೆಗೆ ಕಾಳಗದಲ್ಲಿ ಮಡಿಯಲಿಕ್ಕೆ ನನಗೆ ಆಸ್ಪದವನ್ನು ಕೊಡಿ. 


(ಸ್ತು ಪಾಪಿಷ್ಠನಾದ ಜಂಬುಕೇಶ್ವರಾ! ನಿನ್ನ ಜೀವದ 
ಜೀವಾಳವನ್ನು ನೀನೇ ನಾಶಗೊಳಿಸುವೆಯಾ? ನಿನ್ನ ದಿವ್ಯ 
ಚಿಂತಾಮಣಿಯನ್ನು ಕಾಳ ಸಮುದ್ರದಲ್ಲಿ ಚೆಲ್ಲುವಿಯಾ? ನಿನ್ನ 
ವಾತ್ಸಲ್ಯದ ಸೂತ್ರದಿಂದ ಪೋಣಿಸಲ್ಪಟ್ಟಿರುವ ಕಂಠಮಣಿಯನ್ನು 
ಕಾಲನ ಉಡಿಯಲ್ಲಿ ನೀನೇ ಹಾಕುವೆಯಾ? ಥೂ ನಿನ್ನ ಜನಕ್ಕೆ 
ಧಿಃಕ್ಕಾರ (ತಡೆದು) ಕೃತಾಂತ ಶಕ್ತಿಯೇ ನನ್ನ ಹೃದಯದಲ್ಲಿ 
ಸೇರಿಕೊಳ್ಳು. ವಿಶ್ವದ ಕ್ರೌರ್ಯ ಕಾಠಿಣ್ಯಗಳೇ ನನ್ನ ಹೃದಯವನ್ನು 
ಕಾಲನ ಹೃದಯಕ್ಕಿಂತ ಕಠಿಣವಾಗುವಂತೆ ಮಾಡಿ. 


ತಾತಾ! ವಿಚಾರಕ್ಕೊಳಗಾಗಿರುವಿರಿ. ತಮ್ಮಮಗಳ ವಿಚಾರವು 
ತಮಗೆ ರುಚಿಸಲಿಲ್ಲವೇ? ಈವರೆಗೆ ನನ್ನ ಯಾವತ್ತೂ 
ಬಯಕೆಗಳನ್ನು ಪೂರ್ಣ ಮಾಡುತ್ತಿದ್ದ ತಮಹೃದಯವು 
ವಾತ್ಸಲ್ಯವನ್ನು ಹರಿದು ಹಾಕಿತೇ? ತಾತಾ! ರಣಗಂಗೆಯಲ್ಲಿ 
ಸಮಾಧಿಯನ್ನು ಹೊಂದಬೇಕೆಂಬ ನನ್ನ ಆಶೆಯನ್ನು ಸಫಲ 
ಮಾಡುವದಿಲ್ಲವೇ? 


ಇಲ್ಲ ಲಲಿತೆ ಇಲ್ಲ. ನ್ನನ ಕರಗಳಿಂದ.... (ಸ್ರ) ಮುಂದಿನ 
ಶಬ್ದಗಳನ್ನು ನನ್ನ ನಾಲಿಗೆಯಿಂದ ಉಚ್ಚರಿಸಲಾರೆ. ಕಂಠವು 
ಬಿಗಿದು ಬಂದಿರುವುದು. ದುರ್ದೈವಿಯಾದ ಜಂಬುಕೇಶ್ವರಾ! 
ಯಾವ ಕರಗಳಿಂದ ಈ ಕಂದಮ್ಮನನ್ನು ಎತ್ತಿ ಆಡಿಸಿರುವಿ, ಆ 
ಕರಗಳಿಂದ ಮುದ್ದು ಕಂದಮನನ್ನು, ಹೊಟ್ಟೆಯ ಕರುಳನ್ನು 


ಜಂಬುಕೇಶ್ವರ ಕ 


ವರ ಪ್ರದಾನ / ೭೯ 


ಕಡಿದು ಹಾಕಬೇಕೆನ್ನುವಿಯಾ? (ತಡೆದು) ಹಾ! ಮನಸ್ಸೇ 
ಭದ್ರಾ! ಪ್ರಳಯ ಕಾಲದ ರುದ್ರಾ ನಿನ್ನ ಅದ್ಭುತವಾದ ಸಂಹಾರಕ 
ಶಕ್ತಿ ಒಂದು ಅರೆಕ್ಷಣ ಮಾತ್ರ ನನ್ನ ಹೃದಯಕ್ಕೆ ಕೊಡು (ಪ್ರಕಟ) 
ಲಲಿತೇ! ಜಂಬುಕೇಶ್ವರನ ರಕ್ತವು ನಿನ್ನ ರಕ್ತನಾಳಗಳಲ್ಲಿ 
ಹರಿಯುತ್ತಿದ್ದರೆ ಬಾಯಿಯಿಂದ ಒಂದು ಅಕ್ಷರ ಸಹ 
ಉಚ್ಚರಿಸದೇ ಈ ಖಡ್ಗಕ್ಕೆ ಆಹುತಿಯಾಗು. (ಲಲಿತೆಯು 


. ಪಾದಗಳ ಮೇಲೆ ಬೀಳುವಳು) ದುಹಿತಾ ರಕ್ತದಿಂದ 


ರಂಜಿತವಾಗುವ ಈ ಖಡ್ಗದಿಂದ ರಿಪುಗಳ ರುಂಡವನ್ನು 
ಚಂಡಾಡಿ, ರಣ ಯಜ್ಞದಲ್ಲಿ ಈ ದೇಹ ಹೋಮ ಮಾಡುವೆ. 
ಆನೆಗುಂದಿಯ ಪುಣ್ಯಜ್ಯೋತಿಯು ನಂದುತ್ತ ಬಂದಿರುವದು. 
ಆ ಮಂದ ಪ್ರಕಾಶದಲ್ಲಿಯೇ ನನ್ನ ಭಾಳಪಟಲದ ಬರಹವನ್ನು 
ಆನೆಗುಂದಿಯು ಓದಿಕೊಳ್ಳಲಿ. ಆ ಮಂದ ಪ್ರಕಾಶದಲ್ಲಿ ನನ್ನ 
ನೇತ್ರ ಪ್ರಕಾಶವು ಅಡಕವಾಗಲಿ. ನಂದ ರಾಜರ ವಂಶವೃಕ್ಷವು 
ಈ ದಿನ ಬೇರು ಸಹಿತವಾಗಿ ಭೂಮಿಗುರುಳುವುದು. ಲಲಿತೇ! 
ಮಿಥ್ಯವಾದ ಜಗತ್ತಿನ ಮೋಹವನ್ನು ಬಿಟ್ಟು ಪಂಪಾಪತಿಯ 
ಪಾದಾರವಿಂದದಲ್ಲಿ ಮನವನ್ನಿರಿಸು. ಅದೋ ನಿನ್ನ 
ಮಾತೃಶ್ರೀಯು ಸೂರ್ಯ ಮಂಡಲದಲ್ಲಿ ಹೇಗೆ 
ದೇದೀಪ್ಯಮಾನಳಾಗಿ ಪ್ರಕಾಶಿಸುತ್ತಿರುವಳು. ಅವಳು ನಿನ್ನನ್ನು 
ಕರೆದೊಯ್ಯಲು ಧಾವಿಸಿ ಬರುತ್ತಿರುವಂತೆ ಕಾಣುತ್ತದೆ. ಬೇಗನೇ 
ಅವಳನ್ನು ಆಲಿಂಗಿಸಲಿಕ್ಕೆ ಹೋಗು. (ಹೊಡೆಯುವಷ್ಟರಲ್ಲಿ 
ರೌದ್ರದಾಮ ಪ್ರವೇಶಿಸಿ) 

ತಡೆ ಜರಠಾ! ಲಲಿತೆಯನ್ನು ಕೊಲ್ಲುವ ಅಧಿಕಾರವು ನಿನಗಿಲ್ಲಾ. 
ನೀವೀರ್ವರೂ ಸುಲ್ತಾನ ಮಹಮದ ತುಘಲ್ಲಕನ 
ಸೆರೆಯಾಳಾಗಿರುವಿರಿ. 


ನಾನು ಸೆರೆಯಾಳುವೇ? ನನ್ನ ಮಗಳಾದ ಲಲಿತೆಯು 
ಸೆರೆಯಾಳುವೇ? ಈ ಅಭದ್ರ ನುಡಿಗಳನ್ನು ನುಡಿಯುವವನು 
ನೀನಾರು? 


ಲಲಿತಾ 


ಜಂಬುಕೇಶ್ವರ ಕ 


ವರ ಪ್ರದಾನ / ೮೦ 
ನಾನು ರೌದ್ರದಾಮನು. ಈವರೆಗೆ ಆನೆಗುಂದಿಯ 
ಸರ್ವಾಧಿಕಾರಿಯಾಗಿದ್ದ ರೌದ್ರದಾಮನು ಈಗ ಸುಲ್ತಾನ 
ಮಹಮದ ತುಘಲಖರ ಕೃಪಾದೃಷ್ಠಿಗೆ ಪಾತ್ರನಾಗಿರವ 
ರೌದ್ರದಾಮನು. 
ಆನೆಗುಂದಿಯ ಅನ್ನವನ್ನುಂಡು ಕೋಣದಂತೆ ಬೆಳೆದಿರುವ ನಿನ್ನ 
ದೇಹವನ್ನು (ಖಡ್ಗವನ್ನೆತ್ತಿ ಹೊಡೆಯುವಷ್ಟರಲ್ಲಿ (ಭುಜಂಗ 
ಸಿಪಾಯಿ ಬರುವನು) 
ಒಂದೇ ಒಂದು ಶಬ್ದವನ್ನಾಡಿದರೆ ನಿನ್ನ ರುಂಡವು ಭೂಮಿಯ 
ಮೇಲೆ ಬೀಳುವುದು. ಎಲೋ ಬಂಧಿಸಿರಿ ಈ ಜರಠನನ್ನು. 
ಹಾ! ತಡೆಯಿರಿ : ದ್ರೋಹಿಗಳೇ! ಪರಬ್ರಹನ 
ಪ್ರತಿನಿಧಿಯಂತಿರುವ ಸ್ವಾಮಿಯ ಮೇಲೆ ಕೈಯತ್ತುವ 
ಮೂರ್ಹ್ಪರೇ! ಕರ್ಮ ಚಂಡಾಲರೇ! ನಿಮ್ಮೆಲ್ಲರ ಶಿರಗಳನ್ನು 
ತರಿದು ಸ್ವಾಮಿ ದ್ರೋಹಿಗಳಿಗೆ ದೊರೆಯುವ ಶಿಕ್ಷೆಯ ಚಿತ್ರವನ್ನು 
ಆನೆಗುಂದಿಯ ಮುಂದೆ ಇಡುವೆನು. 
ಅಧಿಕಾರ ವಿಹೀನವಾದ ವಾಣಿಯಲ್ಲಿ ವರ್ಚಸ್ಸು 
ಉಳಿದಿರುವದಿಲ್ಲ. ಕಲ್ಲೊಳಗಿನ ಕಪ್ಪೆಯ ಧ್ವನಿಗೆ ಶಿಶು ಸಹ 
ಹೆದರಲಾರವು. ಎಲೋ ಬಂಧಿಸಿರಿ ಅರವತ್ತು ವರುಷಗಳ 
ಭಾರವನ್ನು ಹೊತ್ತು ಅರಿವುಗೆಟ್ಟಿರುವ ಈ ಅರೆ ಹುಚ್ಚನನ್ನು 
ಬಂಧಿಸಿರಿ. 
ರಾಜ ದ್ರೋಹ ಮಾಡಿರುವ ನಿನ್ನ ಕರಗಳು ಕಳಚಿ ಬೀಳಲಿ. 
ಬೇಡಾ! ನನ್ನ ಕರವನ್ನು ನಿಂದಿಸಬೇಡಾ. ನಿನ್ನ ಪಾಣಿಗ್ರಹಣದ 
ಮಂಗಲಮಯ ಯೋಗವನ್ನು ನಿನ್ನ ಮುದಿ ತಂದೆಯು ಈ 
ಕರಕ್ಕೆ ಒದಗಿಸಿಕೊಟ್ಟಿದ್ದರೆ. ಈ ಕರದಿಂದ ಅನ್ಕಾಯ- 
ವಾಗುತಿದ್ದಿಲ್ಲ. 
ಥೂ ಚಾಂಡಾಲಾ! ನಿನ್ನ ಹೃದಯವು. ವಿಷದ 
ಕುಂಡವಾಗಿರುವರು. ನಿನ್ನಂತಹ ಚಾಂಡಾಲಾ. 


3 


ಟ್ಛ 
MM aM 
7 
ತ್ರ 


ವರ ಪ್ರದಾನ / ೮೧ 


ಜರಠಾ! ತುತ್ತೂರಿಯ ಸಪ್ಪಳದಿಂದ ಭಯಬರಬಹುದೇ? 
ಶಬ್ದಗಳ ಕಡಕಡಾಟಕ್ಕೆ ಭೀರುವು ಕೂಡ ಬೆದರಲಾರಳು. ಮುದಿ 
ಹದ್ದೆ! ಶೌರ್ಯ ಸಂಪನ್ನನಾದ ನನಗೆ ಲಲಿತೆಯನ್ನು ಕೊಟ್ಟು 
ವಿವಾಹ ಮಾಡಿದ್ದರೆ ಸುಖವಾಗಿ ಇರುತ್ತಿದ್ದಿಯಲ್ಲಾ ಶಿವಶಿವಾ 
ಎನ್ನುತ್ತ ಶೇಷಾಯುಷ್ಯವನ್ನು ಈಶ ಚಿಂತನೆಯಲ್ಲಿ ಕಳೆಯಲಿಕ್ಕೆ 
ನಿನಗೆ ಆಸ್ಪದವಾಗುತ್ತಿದ್ದಿಲ್ಲವೇ? ಮಂದಭಾಗ್ಯನೆ! ನಿನ್ನ ಹಾಗೂ 


ನಿನ್ನ ಮಗಳ ಜೀವಿತ ನಾಟಕದ ಭರತವಾಕ್ಯ್ಕವನ್ನು ಹೇಳುವುದು 


' ನನ್ನದಾಗಿರುವುದು. (ಹುಕ್ಕ ಬರುವನು) 


ಭರತವಾಕ್ಯ್ಕವೇತರದು? 


ನಿಮ್ಮೆಲ್ಲರ ಜೀವಿತ ನಾಟಕದ ಭರತವಾಕ್ಯವನ್ನು 
ನನ್ನದಾಗಿರುವದು. 


ಹೇಳುವದು 


ಚಾಂಡಾಲಾ! ನಿನ್ನ, ನನ್ನ ಹಾಗೂ ಯಾವತ್ತೂ ಮಾನವ 
ಪ್ರಪಂಚದ ಜೀವಿತ ನಾಟಕದ ಭರತ ವಾಕ್ಕವನ್ನು ಹೇಳುವದು 
ಕಾಲರೂಪಿ ಪರಮಾತನ ಕಡೆಗಿರುವುದು. 


ಪರಮಾತ್ಮಾ! ಪರಮಾತನಂತೆ! ನಾನೇ ಆ ಪರಮಾತ್ಮಾ! 
ಎಲೋ! ನೋಡುವಿರೇನು ಈ ತುಂಟನ ಕಂಠನಾಳವ ನ್ನು 
ಕಡಿದು ಚಲ್ಲಿರಿ. (ಖಡ್ಗ ಎತ್ತುವನು) 

ನನ್ನ ಕಂಠವನ್ನು ಕಡಿಯುವಂಥವ 
ಹೆತಿರುವಳು? 


ನನ್ನು ಅದಾವ ಜನನಿಯು 


ಕೃತಾಂತ ಸ್ವರೂಪನಾದ ರೌದ್ರದಾಮನು ಜನಿಹೊಂದಿ 
ಬಂದಿರುವನು ಈ ಕ್ಲಾತ್ರ ಕುಲೋದ್ಭವನು. 


ಕ್ಷತ್ರಿಯನೆಂದು ಬೊಗಳಿಕೊಳ್ಳುವಿಯಾ. ನೀನು ಕ್ಷತ್ರಿಯನೇ..... 
ಮಿತ್ರ ದ್ರೋಹವನ್ನು ಮಾಡಿರುವವನು ಕ್ಷಶ್ರಿಯನೇ? 
ಜದ್ರೋಹ ಮಾಡಿರುವವನು ಕ್ಷತ್ರಿಯನೇ? ಕನ್ನಡ ರಾಜ್ಯದ 


ಗೌರಾಂಬಿಕ 


ವರ ಪ್ರದಾನ / ೮೨ 


ಕಿಲ್ಲೆಯನ್ನು ವೈರಿಗಳ ವಶಕ್ಕೆ ಕೊಟ್ಟಿರುವವನು ಕ್ಷಶ್ರಿಯನೇ? 
ಕನ್ನಡ ನಾಡನ್ನು ಪಾರತಂತ್ರವೆಂಬ ಲೋಹ ಸರಪಳಿಯಿಂದ 
ಬಿಗಿದು ಕಟ್ಟಲು ಸಿದ್ಧನಾಗಿರುವ ಮಾನವ ರೂಪೀ ಪಿಶಾಚಿಯು 
ಕ್ಷತ್ರಿಯನೇ? ಅಲ್ಲ ನೀನು ಕ್ಷಶ್ರಿಯನಲ್ಲ, ಕ್ಷಾತ್ರ ಕುಲಕ್ಕೆ ಕಪ್ಪನ್ನು 
ಹಚ್ಚಿದ ಚಾಂಡಾಲನು. 


ಉರಿಯುತ್ತಲಿದೆ. ಅಂಗುಷ್ಟದಿಂದ ನೆತ್ತಿಯವರೆಗೆ ಒಂದೇ 
ಸಮನೇ ಉರಿಯುತ್ತಲಿದೆ. ಎಲೋ ನೋಡುವಿರೇನು! ಇವನ 
ರಕ್ತದಲ್ಲಿ ಸ್ನಾನ ಮಾಡಿ ಹೊಟ್ಟೆಯಲ್ಲಿದ್ದ ಉರಿಯನ್ನು 
ನಂದಿಸಿಕೊಳ್ಳುವೆ. (ಕಾದುವರು) 


(ರೌದ್ರದಾಮನನ್ನು ಕೆಡವಿ) ನೀಚಾ! ನಿನ್ನ ಹೊಟ್ಟೆಯನ್ನು ಹರಿದು 
ಕರುಳುಗಳನ್ನು ಕೊರಳಲ್ಲಿ ಹಾಕಿಕೊಂಡು ನೃಸಿಂಹ ಗರ್ಜನೆ 
ಮಾಡುತ್ತ (ಗೌರಾಂಬಿಕಾ ಬರುವಳು) 


ದಯಾಸಾಗರಾ! ದೀನಳ ದೀನವಾದ ನುಡಿಗಳನ್ನು ಕೇಳಿ! 
ಮಹಾರಾಜ! ನನ್ನ ಅಣ್ಣನಿಗೆ ಪ್ರಾಣದಾನ ಮಾಡಿರಿ. ಸೆರಗೊಡ್ಡಿ 
ಬೇಡಿಕೊಳ್ಳುವೆ. ಶರಣಾಗತಳಿಗೆ ಕರುಣೆಯ ನೀರನ್ನು ಹಾಕಿರಿ. 
(ಸ್ಟ) ಕಾಲಕೂಟನ ತಂಗಿಯಾಗಿ ಸುಧೆಯು ಕ್ಷೀರಸಾಗರ 
ದಿಂದುಸಿದಂತೆ ಈ ಸದ್ಗುಣಿಯು ಇವನ 
ಸಹೋದರಿಯಾಗಿರುವಳು. 


ಮಹಾರಾಜಾ! ಏಚಾರವೇಕೆ? 


ಈ ಸುಶೀಲೆಯು ನಿನ್ನ ಸಹೋದರಿಯಾಗಿರುವದರಿಂದಲೇ 
ನಿನ್ನ ಆಯುಷ್ಯ ಕುಂಭವು ಇನ್ನೂ ಗಟ್ಟಿಯಾಗಿರುವುದೆಂದು 
ತಿಳಿ. ನಡೆಯಿರಿ. ರಣದಲ್ಲಿ ರಿಪುಗಳ ರುಂಡದಿಂದ ಮಾಲೆಯನ್ನು 
ರಚಿಸಿ ಕಾಲಭೈರವನ ಕೊರಳಲ್ಲಿ ಹಾಕುವಾ ನಡೆಯಿರಿ. ಜೈ 
ಭುವನೇಶ್ವರಿ ಮಾತಾಕೀ ಜೈ. 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ವರ ಪ್ರದಾನ / ೮೩ 


೬ನೇ ಪ್ರವೇಶ 
ಸ್ವಳ: ರಣಭೂಮಿಯ ಮುಂಭಾಗ. 


(ಹಾಡುತ್ತ) ಸಾಕಪ್ಪಾ ಸಾಕಪ್ಪಾ ಈ ದಂಡನಾಯಕತ್ವ! ಬೇಕಪ್ಪ 
ಬೇಕಪ್ಪ ಸುಖ ಜೀವಪ್ಪಾ! ಜೀವದಿಂದುಳಿದು ಬಂದೆ ನಾನಪ್ಪಾ! 
ಜೀವವಿದ್ದರೆ ಮುಂದೆ ಕಾಂಬೆ ಸೌಖ್ಯವಪ್ಪಾ! ಸುಮ್ಮಸುಮನೆ 
ಯುದ್ಧ ಮಾಡಿ ಸಾವುದೇಕಪ್ಪಾ! ಬೊಮ್ಮ ಕೊಟ್ಟದೇಹ 
ಬಿಡುವುದೇಕಪ್ಪಾ।! 


ಅಬ್ಬಬ್ಬಾ ಉಬ್ಬುಬ್ಬಿನಿಂದ ದಂಡನಾಯಕನಾದೆ. ಈಗ ಅದೇ 
ನನ್ನ ಪ್ರಾಣ ತಕ್ಕೊಳ್ಳಲಿಕ್ಕೆ ಹೊಂಚು ಹಾಕಿದೆ. ಸುಟ್ಟು ಹೋಗಲಿ 
ಯುದ್ಧವು. ಮನುಷ್ಯಕುಲ ಸಂಹಾರ ಮಾಡುವ ಈ ರಾಕ್ಷಸೀ 
ಕಲೆಯನ್ನು ಕ್ಷತ್ರಿಯರು ಯಾರಿಂದ ಕಲಿತು ಕೊಂಡರು. 
| BSS ಪ್ಯ ಜನ್ಮಇರುವವರೆಗೆ ನನಗೆ ಯುದ್ಧಮಾಡುವದೇ 
ಬೇಡಾ. ಎಂಥ ಅಮಾನುಶ ಕೊಲೆ ಪಂಪಾಪತೇ ...... ನನ್ನ 
ಜೀವಕ್ಕೆ ಧಕ್ಕೆಯನ್ನು ಮಾಡಬೇಡಾ (ಸಾಷ್ಟಾಂಗ ನಮಾಸ್ಕಾರ 
ಹಾಕುವನು) 


ದಂಡನಾಯಕರು ದಿಂಡುರುಳಿ ಹಾಕುವದೇತಕ್ಕೆ? ದಿಂಡುರುಳಿ 
ಹಾಕಲಿಕ್ಕೆ ಗಂಡುಗಲಿಗೇನಾಗಿದೆ. ರಣವನ್ನು ಬಿಟ್ಟು ಬಂದು 
ಹೆಣದಂತೆ ಬಿದ್ದಿರುವಿರೇಕೆ? 


ಹೆಣವಾಗುವ ಪ್ರಸಂಗವೇ ಬರುತ್ತಿತ್ತು? ಶಿವಾಂಗಿ ಎಂಥ. 
ಯುದ್ಧಾ ಅದು. ಪ್ರತಿಯೊಬ್ಬರೂ ಜೀವದ ಹಂಗು ತೊರೆದು 
ಕಾದಾಡುತ್ತಿದ್ದರು. ಥೂ ಅವರ ಮನಿ ಹಾಳಾಗ ಶಿವಾಂಗೀ! 
ಏನ ಅವರ ಅಬ್ಬರಾ! ಅಬ್ಬಾ! ಟಗರುಗಳು ಕೂಡ ಇಷ್ಟು 
ಸಿಟ್ಟಿಗೆದ್ದು ಕಾದಾಡುವುದಿಲ್ಲ. 


ಕರಾಳಾ! ಅವ್ಹಾಳಿಯಾದ ನೀನು ದಂಡನಾಯಕವೇತಕಿ 
ಆಗಿರುವಿ. 


ಕರಾಳ 


ಕರಾಳ 


ಮರಾಳ 


ಕರಾಳ 


ಮರಾಳ 


ಶಿವಾಂಗಿ 


ಕರಾಳ 


ವರ ಪ್ರದಾನ / ೮೪ 


ಆಗಿರುವೆ ಮಣ್ಣು ಮುಕ್ಕಲಿಕ್ಕೆ. ಇಷ್ಟು ಬೇಗನೇ ಯುದ್ಧದ 
ಪ್ರಸಂಗವು ಬರುವುದೆಂಬುದರ ಕಲ್ಪನೆಯು ಈ ಮೊದಲೇ 
ತಿಳಿದಿದ್ದರೆ ನಾನೆಂದೂ ಈ ದಂಡನಾಯಕತ್ವದ ಕೆಂಡವನ್ನು 
ಪದರಿನಲ್ಲಿ ಕಟ್ಟಿ ಕೊಳ್ಳುತ್ತಿದ್ದಿಲ್ಲ. ಶಿವಾಂಗೀ! ಲೆಕ್ಕಣಿಕೆ - 
ಬಹಾದೂರನಾದ ನನ್ನ ಕೈಯಲ್ಲಿ ಖಡವನ್ನು ಕೊಡಲಿಕ್ಕೆ 

ಎ ke ಲ re) Ya ಲ ಠ 
ರೌದ್ರದಾಮರಿಗಾದರೂ ತಿಳಿಯ ಬಾರದಾಗಿತ್ತೇ? ಇನ್ನು 
ಮುಂದೆ ಖಡಕ್ಕೆ ಶರಣು ಹೊಡೆದು ಲೆಕ್ಕಣಿಕೆ ಹಿಡಿಯುವೆ. 


ಬಂದಿರುವಿ ? 


ಶಿವಾಂಗಿಯ ಸುಂದರ ಮುಖ ವನ್ನು ಇನ್ನೊಮ್ಮೆ 
ನೋಡಬೇಕೆಂದು ಬಂದೆ. 


ಭಯಂಕರವಾದ ಯುದ್ಧನಡೆದಾಗ ಪುರದಲ್ಲಿ ಸೇರಿಕೊಳ್ಳುವುದು 
ಭೀರುಗಳ ಕೆಲಸ. ಥೂ ನಿನ್ನ ಮನೆಹಾಳಾಗಾ. ಹೆಣ್ಣಾಗಿ 
ಹುಟ್ಟಿಬಾರದಾಗಿತ್ತೇ! ಹೆಣ್ಣಾಗಿ ಹುಟ್ಟಿದ್ದಿ ಅಂದರೆ ಹನ್ನೆರಡು 
ಮಕ್ಕಳ ತಾಯಿಯಾಗುತ್ತಿದ್ದಿ. 


ನನಗೆ ಹೇಳಲಿಕ್ಕೆ ನೀನಾರು ಹುಚ್ಚ ನನ್ನ ಮಗನೇ! ನೀನೇಕೆ 
ತಲೆ ತಪ್ಪಿಸಿಕೊಂಡು ಬಂದಿರುವಿ? 


ನಿನ್ನೊಡನೆ ವಾದಿಸಲಿಕ್ಕೆ ನನಗೀಗ ವೇಳೆಯಿಲ್ಲಾ, ಹುಕ್ಕನಾಯಕರ 
ಆಜ್ಞಾನುಸಾರ ಅರಮನೆಯ ಕಾಯಲಿಕ್ಕೆ ಹೋಗುವೆ. 


ಕರಾಳಾ! ಕಾಳಗಕ್ಕೆ ಹೋಗಿ ಕಲಿತನದಿಂದ ಕಾದಾಡು. 


ಅದೊಂದು ಬಿಟ್ಟು ಮಾತಾಡು (ತೆರೆಯಲ್ಲಿ ಅಲ್ಲಾ ಹೋ 
ಅಕ್ಬರ ಕಹಳೆ ಧ್ವನಿ) 


ಭುವನೇಶ್ವರಿ ಮಾತೆಯೇ ಆನೆಗುಂದಿಯ ಮೇಲೆ ಅವಕೃಪೆ 
ಮಾಡಿರುವಳು ಛೆ! ಛೆ! ಭಗವಾನರು ಪದೇ ಪದೇ ಅನ್ನುತ್ತಿರುವ 


ಕರಾಳ 


ಲಲಿತಾ 


ಜಂಬುಕೇಶ್ವರ 


ವರ ಪ್ರದಾನ / ಆ೫ 
ಮಾತೇ ನಿಜವಾದದ್ದು. ಅರಮನೆಗೆ ಹೋಗಿ 
ಲಲಿತಾದೇವಿಯರನ್ನು ಕಾಣುವ. 


ಏ ಶಿವಾಂಗೀ! ನನ್ನನ್ನು ಬಿಟ್ಟು ಹೋಗಬೇಡಾ..... 
(ಹೋಗುವನು) 


(ತೆರೆ ಬೀಳುವುದು) 


೭ನೇ ಪ್ರವೇಶ 


ದಳ; ರಣಭೂಮಿ. ಸಮಯ: ಮಧ್ಯರಾತ್ರಿ 


ಎಂಥ ಭಯಂಕರವಾದ ಕಾಳರಾತ್ರಿಯಿದು. ಆನೆಗುಂದಿಯ 
ವೈಭವ ಸೂರ್ಯನು ಅಸ್ತಂಗತನಾದನು. ಆನೆಗುಂದಿಯ 
ರಾಜಕುಲಾಂಬುಧಿಯು ಬತ್ತಿಹೋಯಿತು. ನಂದರಾಜರ ಕೀರ್ತಿ 
ವೃಕ್ಷವು ಕಿತ್ತುಬಿದ್ದಿತು. ಆನೆಗುಂದಿಯ ರಾಜಲಕ್ಷ್ಮಿಯು 
ಪರರಾಜರ ಛತ್ರ ಛಾಯೆಯಲ್ಲಿ ಕುಳಿತಳು, ದೇವ 
ಪಂಪಾಪತೆ..... 


ಎಷ್ಟು ಪರಿಯಾಗಿ ಶೋಧಿಸಿದರೂ ಪಿತಾಜಿಯ ಮೃತದೇಹವು 
ಕಣ್ಣಗೆ ಬೀಳಲೊಲ್ಲದು. (ಅತ್ತಿತ್ತ ನೋಡಿ) ಪಿತಾಜೀ! ತಾತಾ..... 
ತಾತಾ ನನ್ನೊಡನೆ ಮಾತನಾಡುವದಿಲ್ಲವೇ? ನಾನು ನಿನ್ನ 
ಮೋಹದ ಮಗಳಲ್ಲವೇ? ಪಿತಾಜಿ! ಈ ಜಗತ್ತಿನಲ್ಲಿ ನನ್ನನ್ನು 
ನಿರಾಧಾರಳನ್ನಾಗಿ ಮಾಡಿದೆಯಾ? ತಾತಾ ಎಂದು ನಾನು 
ಯಾರನ್ನು ಕರೆಯಲಿ? ಯಾರ ಮುಖವನ್ನು ನೋಡಿಕಾಲ 
ಕಳೆಯಲಿ? 


ಮಗು! ಲಲಿತೆ! ದುಃಖಸಬೇಡಮ್ಮಾ! ನಾನು ಆಡಿದ 
ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಬಾಲೇ! 
ಯಾವನಾದರೊಬ್ಬ ದುಷ್ಟನ ಬಲಾತ್ಕಾರಕ್ಕೆ ನೀನು 


ಲಲಿತಾ 


ಕರಾಳ 


ಕರಾಳ 


ರೌದ್ರದಾಮ 


ವರ ಪ್ರದಾನ / ೮೬ 


ಬಲಿಯಾಗಬಾರದೆಂದು ಭಾವಿಸಿ ನಿನ್ನನ್ನು ಕೊಂದು ನಾನು 
ಪರಲೋಕದ ಹಾದಿಯನ್ನು ಹಿಡಿಯಬೇಕೆಂದು ಮಾಡಿದ್ದೆ. 
ಆದರೆ ಈಶನ ಇಚ್ಛೆಯು ಹಾಗಿಲ್ಲ. ಕಂದಮ್ಮಾ! ಎಂಥ 
ಪ್ರಸಂಗ ಬಂದಾಗ್ಕೂ ಧೈರ್ಯಗುಂದದೆ ನನ್ನ ಕುಲದ 
ಕೀರ್ತಿಯನ್ನು ಕಾಯ್ದು ಕೊಳ್ಳು. ಹುಕ್ಕನ ಅರ್ಧಾಂಗಿಯಾಗಿ 
ಸುಖದಿಂದ..... ಅಮ್ಮಾ ..... ಬಹು ಆಯಾಸವಾಯಿತು. 
ಆಯಿತು..... ಹುಕ್ಕನ ಮುಖವನ್ನಷ್ಟು..... ಪಂಪಪತೇ..... 
(ಸ್ಥಬ್ಧನಾಗುವನು) 


ಪಿತಾಜೀ.... ಪಿತಾಜೀ..... (ಬೀಳುವಳು) 


(ಪ್ರವೇಶಿಸಿ) ಇದೋ ನೋಡಿ ರಾಜಕುಮಾರಿಯು ಇಲ್ಲೆ 
ಇರುವಳು. 


ಲಲಿತೇ! ಶವವನ್ನು ಬಿಟ್ಟು ಇತ್ತ ಕಡೆಗೆ ಬಾ. ಪ್ರೇತದ ಮೇಲೆ 
ಬಿದ್ದು ರೋಧಿಸುತ್ತ ಕುಳಿತರೆ ಆಗುವುದೇನು....? ನಿನ್ನ ಸಾನ 
ರೋದನವನ್ನು ಕೇಳಿ ನಿನ್ನ ತಂದೆಯ ಜೀವವು ತಿರುಗಿ 
ಬರಬಹುದೇ.....? 


ಪಾಪಾತ್ಮಾ ನೀನೇಕೆ ಕೈ ತೊಳೆದುಕೊಂಡು ಬೆನ್ನು ಹತ್ತಿರುವಿ. 
ಎಷ್ಟು ಜನ್ಮಗಳ ವೈರವನ್ನು ಸಾಧಿಸುತ್ತಿರುವಿ. 


ಲಲಿತೇ! ಇಷ್ಟೆಲ್ಲ ಅನಾಹುತಕ್ಕೆ ನೀನೇ ಕಾರಣಿಭೂತಳು. 
ಆನೆಗುಂದಿಯ ರಾಜ್ಯ ವಿನಾಶಕ್ಕೆ ನೀನೇ ಕಾರಣಳು. 'ಏಳು, 
ನನ್ನೊಡನೆ ಸುಮನೆ ಬರೆದಿದ್ದರೆ ಕಾಲುಗಳನ್ನು ಕಟ್ಟಿ...... 


ಸುಮ್ಮನೆ ಹಿಂಸೆಗೊಳಗಾಗಬೇಡ. 


ಲಲಿತೇ! ಸುಂದರವಾದ ನಿನ್ನ ಮೂರ್ತಿಯ ಪ್ರಾಪ್ತಿಗಾಗಿ 
ಬೇಕಾದ ಅನರ್ಥಗಳನ್ನು ನಿರ್ಮಿಸಲು ಹಿಂದು ಮುಂದು 
ನೋಡುವದಿಲ್ಲ ಹಟತೊಟ್ಟು ನನ್ನ ಸಿಟ್ಟನ್ನು ಹೊತ್ತಿಸಬೇಡ. 
ಲಲಿತೇ ನಿನ್ನ ದೆಶೆಯಿಂದ ನಾನು ನಿರ್ಮಿಸಿದ ಕಾರಸ್ಥಾನದ 


ಲಲಿತಾ 


ವರ ಪ್ರದಾನ / ೮೭ 


ವಿಷಯವಾಯುವು ಕರ್ನಾಟಕದ ವಾತಾವರಣದ ತುಂಬೆಲ್ಲ 
ಹರಡಲ್ಪಟ್ಟಿರುವುದು. 


ಎಷ್ಟು ಕಾರಸ್ಥಾನವನ್ನು ನಿರ್ಮಿಸಿದಾಗ್ಕು ನಿನ್ನ ಮನದಾಸೆಯು 
ಕೊನೆಗಾಣಲಾರದು. 


ನಿನ್ನ ಹಟವು ಎಲ್ಲಿಯವರೆಗೆ ಸಾಗುವುದು? 

ಈ ದೇಹದಲ್ಲಿ ಪ್ರಾಣವಾಯುವು ಸಂಚರಿಸುವವರೆಗೂ..... 
ಪ್ರಾಣವಾಯುವು ಎಲ್ಲಿಯವರೆಗೆ ಸಂಚರಿಸುವುದು? 

ಈ ದೇಹದ ಪಾವಿತ್ರತೆಯು ದೂರಾಗುವವರೆಗೆ. 
ಹೀಗೋ..... (ಹೋಗುವನು) 


ತಡೆ ನರಾಧಮ. ನೀನು ಒಂದೇ ಒಂದು ಹೆಜ್ಜೆಯನ್ನು 
ಮುಂದಿಟ್ಟಿದ್ದಾದರೆ ಕ್ಷಣದಲ್ಲಿಯೇ ನಿನ್ನ ಪ್ರಾಣವು ದೇಹವನ್ನು 
ದೂಡಿ ಬಿಡುವುದು. (ರುಂಬೆ ಹಿರಿಯುವಳು. ಕರಾಳ 
ಕಸಿದುಕೊಳ್ಳುವನು) ಪಿಶಾಚೀ......... 


ನಾನು ಪಿಶಾಚಿ ನಿಜ. ಪಿಜಶಾಚಿಗಳ ಭೂಮಿಯಲ್ಲಿ 
ನಿಂತಿರುವೆನಾದ್ದರಿಂದ ಪೈಶಾಚಿಕ ಶೃಂಗಾರವು ಹೃದಯದಲ್ಲಿ 
ಉದಯವಾಗಿದೆ. ನಾನು ನಿನ್ನ ಸುಂದರವಾದ ಕಪೋಲಗಳನ್ನು 
ಚುಂಬಿಸುವಾಗಲೇ ನಿನ್ನ ಪ್ರಾಣ ಹೋದರೆ ತತಕ್ಷಣದಲ್ಲಿ ನಿನ್ನ 
ಅಧರಗಳನ್ನು ಕಡಿದು ಹೊರಸೂಸುವ ರಕ್ತವನ್ನು 
ಅಧರಾಮೃತವೆಂದು ತಿಳಿದು ಯಥೇಚ್ಛವಾಗಿ ರಕ್ತಪಾನ 
ಮಾಡುವೆ. ರಕ್ತರಂಜಿ ತವಾದ ನಿನ್ನ ಅಧರಗಳು ಪೈಶಾಚಿಕ 
ಶೃಂಗಾರದ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಡುವವು. 
(ಮೈಮೇಲೆ ಹೋಗುವನು) 


ಸರಿ ಚಾಂಡಾಲಾ! ಪರಸ್ತ್ರೀ ಮೇಲೆ ಬಲಾತ್ಕಾರ ಮಾಡುವ 
ನರರಾಕ್ಷಸಾ! ನಿನ್ನ ಕುಲವೃಕ್ಷವು ಕಮರಿ ಹೋಗುವುದು. 


ಜಂಬುಕೇಶ್ವರ 


ಕರಾಳ 


ಮಾಧವ 


ವರ ಪ್ರದಾನ / ೮೮ 


ಧರಣಿಯದು ಭಂಗವಾಗಿ ರಸಾತಲಕ್ಕೆ ಇಳಿಯುವಿ. 
ಪಂಚಮಹಾಭೂತಗಳ ಮೇಲೆ ದರ್ಪವನ್ನು ನಡೆಸುತ್ತಿ ಶಿದ 
ದಶಕಂಠನ ಸ್ಥಿತಿಯನ್ನು ನೆನಪಿಸಿಕೊಳ್ಳು ಕಾಮಿಯಾದ ಕೀಚಕನ 
ಗತಿ ಏನಾಯಿತೆಂಬುದನ್ನು 


ಸಾಕು ಮಾಡು ಪುರಾಣದ ಮಾತನ್ನು. ಪುರಾಣದ ಮಾತು 
ಪುರಾಣದಲ್ಲಿ ವ್ಯವಹಾರದಲ್ಲಿ ಅವುಗಳಿಗೆ ಆಸ್ಪದವಿಲ್ಲ ಸ್ಮಶಾನ 
ಕೂಗಾಟವನ್ನು ಕೇಳಿ ಅದಾವನು ಧಾವಿಸಿ ಬರುವನು ಲಲಿತೇ... 
(ತುರುಬು ಹಿಡಿಯುವನು) 


ಬಿಡು ನನ್ನ ಲಲಿತೆಯನ್ನು (ಎಂದು ಒದೆಯ ಹೋಗಿ 
ಬೀಳುವನು) 


ಪ್ರಧಾನಜೀ! ಹೆಣ ರಿಣೂವೆದ್ದಿತು. ಹೂಂ ಗಚ್ಛಾ 
(ರೌದ್ರರಾಮನು ಲಲಿತೆಯನ್ನು ಎಳೆದುಕೊಂದು ಹೋಗುವನು) 
(ಹುಕ್ಕಾ, ಮಾಧವಾಚಾರ್ಯರು ಬರುವರು) 


ಗುರು ಮಹಾರಾಜ! ಆನೆಗುಂದಿಯ ದೈವ ಪ್ರವಾಹವು 
ಕಲಂಕಿತವಾಗಿ ಹರಿಯಲಾರಂಭಿಸಿತು. "` 


ನರವೀರಾ! ವರ್ಷಾಕಾಲದಲ್ಲಿಯ ಮಲಿನವಾದ ಪ್ರವಾಹವು 
ಶರತ್ಕಾಲದಲ್ಲಿ ನಿರ್ಮಲವಾಗಿ ಪ್ರವಹಿಸುವಂತೆ ಆನೆಗುಂದಿಯ 
ದೈವ ಪ್ರವಾಹವು ಸ್ವಾತಂತ್ರ, ಸೌಭಾಗ್ಯವೆಂಬ ಸ್ವಚ್ಛೋದಕದಿಂದ 
ತುಂಬಿ, ಕರ್ನಾಟಕದ ಮೇರೆಯನ್ನು ಸುತ್ತುತ್ತ ಪ್ರವಹಿಸುವುದು. 
ಆನೆಗುಂದಿಯಲ್ಲಿ ಸ್ವಾತಂತ್ರತೆಯ ಸೆಲೆಯು ಹೊರಟು 


ಗಂಭೀರವಾದ ಪ್ರವಾಹವಾಗಿ ಹರಿಯುತ್ತ ಕನ್ನಡ ನಾಡನ್ನು 


ಪವಿತ್ರಗೊಳಿಸುವುದು. ಆ ಪುಣ್ಯಯೋಗವು ಸ್ವಲ್ಪ ದಿನಗಳಲ್ಲಿ 
ಕೂಡಿಬರುವುದು ಇರಲಿ. ಜಂಬುಕೇಶ್ವರರ ದೇಹವನ್ನು ಚೆನ್ನಾಗಿ 
ಶೋಧಿಸಿ. 


ಜಂಬುಕೇಶ್ವರ : 


ಹುಕ್ಕ 


ಜಂಬುಕೇಶ್ವರ : 


ಮಾಧವ 


ಜಂಬುಕೇಶ್ವರ | 


ಮಾಧವ 


ಜಂಬುಕೇಶ್ವರ 


ಮಾಧವ 


ವರ ಪ್ರದಾನ / ೮೯ 


ಅಹಹಾ! ಗುರುಮಹಾರಾಜಾ! ಇತ್ತ ನೋಡಿ. ಆನೆಗುಂದಿಯ 
ವೈಭವದ ಮೂರ್ತಿಯು ರಣಮಂಚದ ಮೇಲೆ ಶಯನ 
ಮಾಡಿರುವುದು. 


ಲಲಿತೆ! 
ಅಹಹಾ! ಮಹಾರಾಜರ ದೇಹ ಮಂದಿರದಲ್ಲಿ 
ಜೀವಜ್ಕೋತಿಯು ಮಂದವಾಗಿ ಪ್ರಕಾಶಿಸುತ್ತಿರುವುದು. 


ಮಹಾರಾಜ! (ತೊಡೆಯ ಮೇಲೆ ಹಾಕಿಕೊಂಡು) 
ಯಾರು.... ಹುಕ್ಕಸರದಾರ? 

ಅಹುದು ಮಹಾರಾಜ. 

ಮಹಾತ್ಮಾ ಮಾಧವಾರ್ಯರು. 

ಕಾಜ ಮಾಧವನು ಇಲ್ಲೇ ಇರುವನು. 


ಮಹಾತ್ಮಾ ಕೊನೆಯ ದರ್ಶನ (ಮಾಧವನು ಮೈಮೇಲೆ 
ಕೈಯಾಡಿಸುವನು) ಲಲಿತೆಯನ್ನು ರೌದ್ರದಾಮನು ಬಂಧಿಸಿ 
ಕೊಂಡು ಹೋದನು. ಅವಳ ರಕ್ಷಣೆಯನ್ನು.......... 


ರಾಜಾ! ನೀನೇನೂ ಚಿಂತಿಸಬೇಡ. ಈಶನನ್ನು ನೆನೆಯುತ್ತ...... 


ಹುಕ್ಕರಾಯಾ! ಲಲಿತಾ ನಿನ್ನ ಅರ್ಧಾಂಗಿ. ಇದೋ....ಈ 
ಖಡ್ಗವನ್ನು ತೆಗೆದುಕೋ,ಆನೆಗುಂದಿಯ ಅಭಿಮಾನಾ.... 
ಮಹಾತ್ಮಾ... ಆಜ್ಞಾ... ಪಂ: “ಹಾ ಹ್ಮ. *ತೆ, 
(ಸಾಯುವನು) 


ಜಯ ಪಂಪಾಪತೆ ಆನೆಗುಂದಿಯ ಕ್ಲಾತ್ರಜ್ಯೋತಿಯು 
ಪರಂಜ್ಯೋತಿಯಲ್ಲಿ ಲೀನವಾಯಿತು. ರಾಜಾ ಜಂಬುಕೇಶ್ವರನ 
ಆತಕ್ಷಿ ಪಂಪಾಪತೇ ಸ್ಥಿರ ಶಾಂತಿಯನ್ನು ಕೊಡು. 


(೨ನೇ ಅಂಕ ಸಮಾಪ್ತ ) 


೩ನೇ ಅಂಕ 


೧ನೇ ಪ್ರವೇಶ 
ಸ್ಥಳ: ಉಪವನ: ಸಮಯ: ಪ್ರಾತಃಕಾಲ 

A (ಖಡ್ಗಧಾರಿಯಾಗಿ) ಖಡ್ಗವೇ! ರಾಜಾ ಜಂಬುಕೇಶ್ವರನ ಕ್ಷಾತ್ರ 
ತೇಜದಿಂದ ಪ್ರಕಾಶಿಸುವ ಖಡ್ಗವೇ, ಜಂಬುಕೇಶ್ವರನ 
ಪುತ್ರಿಕಾರತ್ನವು ಸೆಳೆಯಲ್ಪಟ್ಟು ಕಾರಸ್ಥಾನದ ಕುಂಡದಲ್ಲಿ 
ಇರಿಸಲ್ಪಟ್ಟಿದೆ. ಕಾರಸ್ಥಾನದ ಕರಂಡಕವನ್ನು ಒಡೆದು ಆದಿವ್ಯ 

ರತ್ನವನ್ನು ಸಂಪಾದಿಸುವುದಿದೇ ಖಡ್ಗ. 
ಇದೇ. ಇದೇ ಖಡ್ಗ ರಾಜಾಜಂಬುಕೇಶ್ವರನಿಗೆ ವಚನಕೊಟ್ಟ 
ಖಡ್ಗವೇ ಇದು. ದೇಶ ದ್ರೋಹಿಗಳ ದೇಹವನ್ನು ಚರಚರನೆ 
ಸೀಳಿ ಆ ರಕ್ತದಲ್ಲಿ ಸ್ನಾನ ಮಾಡುವದಿದೇ ಖಡ್ಗ, ರೌದ್ರದಾಮನ 
ರಕ್ತವನ್ನು ಕುಡಿಯುವದಿದೇ ಖಡ್ಗ, ಕರ್ನಾಟಕ ಸಾಮ್ರಾಜ್ಯದ 

ಅಸ್ತಿಭಾರವನ್ನು ಹಾಕುವದಿದೇ ಖಡ್ಗ 
ಮಾಧವ ಕುಮಾರಾ! ಆನೆಗುಂದಿಗೆ ಹೊರಡುವದನ್ನೇ ನಿಶ್ಚಯಿಸಿದೆಯಾ? 
ಹುಕ್ಕ ಅಹುದು ಮಹಾರಾಜಾ! ಈ ದಿನ ಆನೆಗುಂದಿಯಲ್ಲಿ 
ನಡೆಯುವ ದರ್ಬಾರದಲ್ಲಿ ಆನೆಗುಂದಿಯ ಅಭಿಮಾನದ 
ಕೊಲೆಯಾಗುವದಿದೆ. ರಾಜಪುತ್ರಿಯ ಮಾನ ಧನ 
ಹಾನಿಯಾಗುವದಿದೆ. ಕ್ಷಾತ್ರ ಕುಮಾರಿಯ ಕ್ಲಾತ್ರ ವೃತ್ತಿಯ ಮೇಲೆ 
ಆ ಶನೀಪಾತವಾಗುವುದು. ಗುರುಮಹಾರಾಜ! ಆ 
ಭಯಂಕರವಾದ ಪ್ರಸಂಗವು ಮೈದೋರದಂತೆ 


ಮಾಧವ 


ಮಾಧವ 


ಹುಕ್ಕ 


ಮಾಧವ 


ವರ ಪ್ರದಾನ / ೯೧ 


ತಡೆಯುವದಕ್ಕಾಗಿ ಖಡ್ಲವು ಒರೆಯಿಂದ ಹೊರಬಿದ್ದು ನನ್ನನ್ನು 
ಆನೆಗುಂದಿಗೆ ಕರೆದೊಯ್ಯುತ್ತಲಿದೆ. ಮಹಾರಾಜಾ. ಆಜ್ಞೆಯನ್ನು 
ದಯಪಾಲಿಸಿರಿ. 

ಕುಮಾರಾ! ನೀನೋರ್ವನೇ ಹೋಗಿ ಮಾಡುವದೇನು? ನಿನ್ನ 
ನಾಶಕ್ಕಾಗಿ ಹೊಂಚು ಹಾಕಿಕೊಂಡು ಕುಳಿತಿರುವ ದುರ್ಜನರ 
ಜಾಲದಲ್ಲಿ ಬೀಳಬೇಕೆನ್ನುವಿಯಾ? ಕುಮಾರಾ! ವಿಚಾರ 
ಮಾಡು. ವಿಧಿ ಘಟನೆಯನ್ನು ನೀನು ಹೇಗೆ ತಪ್ಪಿಸುವಿ? 


ಮಹಾರಾಜ! ನಾನು ಆನೆಗುಂದಿಗೆ ಹೋಗದೇ ಕೈ 
ಮುಚ್ಚಿಕೊಂಡು ಕುಳಿತು ಕೊಳ್ಳಬೇಕೇ? ಆನೆಗುಂದಿಯ 
ಅಭಿಮಾನ ದೇವತೆಯಾದ ಲಲಿತಾಕುಮಾರಿಯ ಅವಮಾನವು 
ನೆರೆದ ದರ್ಬಾರದಲ್ಲಿ .... ಛೇ.... ಛೇ.... ಮುಂದಿನ ಶಬ್ದಗಳು 
ಮುಖದಿಂದ ಹೊರಬೀಳಲಾರವು. 


ಕುಮಾರಾ! ದುರ್ಯೋಧನನ ದರ್ಬಾರದಲ್ಲಿ ಅಭಿಜಾತೆಯಾದ 
ದ್ರೌಪದಿಯ ಮಾನವನ್ನು ಯಾರು ಕಾಯ್ದರು? ಧರ್ಮಜ್ಞನಾದ 
ಧರ್ಮನು ಅವಳನ್ನು ರಕ್ಷಿಸಿದನೇ.... ಚಂಡವಿಕ್ರಮನಾದ 
ಭೀಮನು ಅವಳನ್ನು ರಕ್ಷಿಸಿದನೇ.... ಭೀಷವಿದುರಾದಿ 
ಸತ್ವಶಾಲಿಗಳು ಅವಳನ್ನು ರಕ್ಷಿಸಿದರೇ? ಖಳನು ದ್ರೌಪದಿಯನ್ನು 
ಎಳೆದು ತರುವಾಗ ಆ ಚಂಡವಿಕ್ರಮರು ತಲೆಬಾಗಿಸಿಕೊಂಡು 
ಕುಳಿತಿದ್ದುದರ ಕಾರಣವೇನು? 


ಧರ್ಮಜ್ನಧಾದ ಪಾಂಡವರು ಧರ್ಮದಿಂದ ಬಂಧಿತರಾಗಿದ್ದರು. 


ಭೀಷ್ಮವಿದುರಾದಿಗಳಿಗೆ ಆತಂಕವೇನಿತ್ತು? ಕುಮಾರಾ ಅದಕ್ಕೆ 
ಪರಿಸ್ಥಿತಿಯ ಪ್ರಭಾವವೇ ಕಾರಣವಾಗಿತ್ತು. ಯಾವ ಪರಮೇಶ್ವರ 
ಶಕ್ತಿಯು ದ್ರೌಪದಿಯನ್ನು ರಕ್ಷಿಸಿತು? ಆ ಶಕ್ತಿಯೇ ಲಲಿತಾ 
ಕುಮಾರಿಯನ್ನು ರಕ್ಷಿಸುವುದು.ಕುಮಾರಾ! ಪರಿಸ್ಥಿತಿಯ 
ಪ್ರವಾಹದಲ್ಲಿ ಒಮ್ಮೆಲೆ ಧುಮುಕುವುದು ಯೋಗ್ಯವಲ್ಲ 


ಮಾಧವ 


ವರ ಪ್ರದಾನ / ೯೨ 


ಅನುಕೂಲವಾದ ವೇಳೆಯನ್ನು ನಿರೀಕ್ಷಿಸುವುದು ವ್ಯವಹಾರಕ್ಕೆ 
ಸಮತವಾಗಿರುವುದು. ಆದ್ದರಿಂದ ಸುವಿಚಾರವನ್ನು 
ಹಿಂಬಾಲಿಸು. 


ಗುರು ಮಹಾರಾಜ! ಈ ದಿವ್ಯ ಮುಖದಿಂದ ಹೊರಟ 
ಆಜ್ಞೆಯನ್ನು ನಾನು ಈವರೆಗೆ ಅಕ್ಷರಶಃ ಪಾಲಿಸಿರುವೆ ಆದರೆ 
ಈಗ ಹೃದಯದಲ್ಲಿ ವಿಕಾರ ತಾಂಡವ ನರ್ತನೆಯು ನಡೆದಿದೆ. 
ಹುಕ್ಕನ ಹೃದಯದಲ್ಲಿ ಸೇಡಿನ ವಡವಾನಲವು 
ಪ್ರಜ್ವಲಿಸುತ್ತಿರುವುದು. ಲಲಿತಾ ಕುಮಾರಿಯನ್ನು ಬಿಡುಗಡೆ 
ಮಾಡದ ಹೊರ್ತು ಹೃದಯಕ್ಕೆ ಶಾಂತಿ ಲಭಿಸಲಾರದು. 
ಮೃತ್ಯುವಿನ ಗರ್ಭದಲ್ಲಿ ಸೇರಿಕೊಳ್ಳುತ್ತಿದ್ದ ರಾಜಾ ಜಂಬುಕೇಶ್ವರರ 
ಕಡೆಯ ನುಡಿಗಳು ನನ್ನ ಹೃತ್‌ಪಟಲದ ಮೇಲೆ ಮೂಡಿ 
ಹೋಗಿವೆ. ಮಹಾರಾಜ ನನ್ನನ್ನು ತಡೆಯಬೇಡಿ. ಆಜ್ಞೆಯನ್ನು 
ಕೊಡಿ. 

ಕುಮಾರಾ! ವಿಕಾರಕ್ಕೆ ಎಡೆಕೊಟ್ಟು ಸಂಕಟ ಕೂಪದಲ್ಲಿ 
ಹಾರಿಕೊಳ್ಳಬೇಡಾ. ಸುವಿಚಾರಿಯಾದ ನೀನು ಅಡ್ಡ ದಾರಿಯನ್ನು 
ತುಳಿಯಬೇಡ. ಧೈರ್ಯಶಾಲಿಯಾದ ನೀನು ದೌರ್ಬಲ್ಯವನ್ನು 
ತಾಳಬೇಡ. 

ಗುರುಮಹಾರಾಜ! ಲಲಿತಾ ಕುಮಾರಿಯು ಹೇಳಿಕಳುಹಿಸಿದ 
ಶಬ್ದಗಳು ಕರುಣಾರಸದಲ್ಲಿ ಎದ್ದಿ ತೊಳೆಯಲ್ಪಟ್ಟಿವೆ. ಗುರು 
ಮಹಾರಾಜ! ಲಲಿತಾ ಕುಮಾರಿಯು ಬಿಡುಗಡೆಯಾಗಲಿಕ್ಕೇ 
ಇಲ್ಲವೆ ಈ ಹುಕ್ಕನ ವ್ಯಯವಾಗಲಿಕ್ಕೆಬೇಕು. ಒಂದು ವೇಳೆ 
ಸಮುದ್ರವು ಮರ್ಯಾದೆಯನ್ನು ಅತಿಕ್ರಮಿಸಬಹುದು ಅಥವಾ 
ಜಲವು ಅಗ್ನಿಯು ಸಖತ್ವವನ್ನು ವಹಿಸಬಹುದು. ಆದರೆ ತಮ್ಮ 
ಶಿಷ್ಯನ ನಿಶ್ಚಯವು ಮುಗ್ಗರಿಸಲಾರದು. ಪ್ರಭು! ಆಜ್ಞೆಯನ್ನು 
ದಯಪಾಲಿಸಿರಿ. 


ಮಾಧವ 


ಬಾವುದ್ದೀನ 


ವರ ಪ್ರದಾನ / ೯೩ 


ಆಗಲಿ ನಿನ್ನ ಇಷ್ಟವಿದ್ದಂತೆ ಆಗಲಿ (ಹುಕ್ಕ ಹೋಗುವನು) 
ಭವಿತವ್ಯತೆಯ ಲೀಲೆಯು ಮಾನವೀ ಬುದ್ಧಿಗೆ 
ಹೊಳೆಯಲಾರದು. (ತಡೆದು) ಇರಲಿ. ಕುಮಾರಾ! ಕೊನೆಗೆ 
ಯಶಶ್ನಂದ್ರಿಕೆಯು ನಿನ್ನನ್ನೇ ಆಶ್ರಯಿಸುವಳು (ಹೋಗುವನು) 
ಕಂಪಲಿ ಹಾಗೂ ಆನೆಗುಂದಿಗಳ ದುಸ್ಥಿತಿಗೆ ಈ ದುರ್ದೈವಿಯೇ 
ಕಾರಣವಲ್ಲವೇ? ಇದೊಂದು ಜೀವವನ್ನು ಉಳಿಸಿ- 
ಕೊಳ್ಳುವದಕ್ಕಾಗಿ ಎಷ್ಟೋ ಜೀವಿಗಳನ್ನು ಕಾಲಚಕ್ರದ ಪಾಲು 
ಮಾಡಿದೆನು. ಈ ಹತಭಾಗ್ಯನ ಪ್ರಾಣವನ್ನುಳಿಸಿದ 
ಆನೆಗುಂದಿಯ ರಾಜ ಪುತ್ರಿಯ ಮೇಲೆ ಬಂದ ಸಂಕಟದ 
ವಾರ್ತೆಯು ಕಿವಿಯಲ್ಲಿ ಕಾದ ಎಣ್ಣೆಯನ್ನು ಸುರುವಿದಂತೆ 
ಮಾಡಿತು. ಸಾಕು. ಈ ಜನವ ಈ ಭೂಮಿಯ ಮೇಲೆ 
ಇರಕೂಡದು. ರಾಜಕುಮಾರಿಯ ಮುಕ್ತತೆಗಾಗಿ ಬಾವುದ್ದೀನನು 
ದರ್ಬಾರದಲ್ಲಿ ಪ್ರಕಟವಾಗಲಿಕ್ಕೇ ಬೇಕು. ತೊಣ್ಣುರ ಕೋಟೆಗೆ 
ಹೋಗದೆ ಇಲ್ಲಿಯೇ ಕೆಲ ದಿನಗಳನ್ನು ಕಳೆದುದು ಕೊನೆಗೆ 
ಶುಭಕಾರಿಯಾಯಿತು. ಹುಕ್ಕರಾಯನಿಗಿಂತ ಮುಂಚಿತವಾಗಿ 
ಆನೆಗುಂದಿಯನ್ನು ಹೊಕ್ಕು ಹಿಂದು ಲಲನಾ ಮಣಿಯನ್ನು ಬಂಧ 
ಮುಕ್ತ ಮಾಡಿ ಸತ್‌ ಪ್ರಯತ್ನದ ಆನಂದವನ್ನು ಪಡೆಯುವೆ 
ಅಲ್ಲಾ ಹೋ ಅಕಬರ (ಹೋಗುವನು) 


೨ನೇ ಪ್ರವೇಶ 


ಸ್ಥಳ: ದರ್ಬಾರ. 


ಆನೆಗುಂದಿಯ ಸನ್ಮಾನ್ಯ ನಾಯಕರೆ, ಶೂರರೇ, ವೀರರೇ 
ಈ ಶಾನುಗ್ರಹದಿಂದ ಸಹೃದಯರಾದ ಮಲೀಕನಾಯಬರು 
ಸುಲ್ತಾನರ ಪ್ರತಿನಿಧಿಯಾಗಿ ನೇಮಿಸಲ್ಪಟ್ಟಿರುವರು. ಅವರ 


ಪಾದೃಷ್ಟಿಯಿಂದ ಅಶಾಂತತೆಯು ದೂರಾಗಿ ಶಾಂತಿಯು 


eH 


ಭುಜಂಗ 


ವರ ಪ್ರದಾನ / ೯೪ 


ಹಬ್ಬಿದೆ. ಮಹನೀಯರಾದ ಮಲೀಕ ನಾಯಬರು ರಾಜಕಾರಣ - 
ಪಟುಗಳು, ರಣಧೀರರೂ ಆಗಿರುವರು. ಸಭಾ ಭೂಷಣರೇ.... 
ಕಂಪಲಿ, ಆನೆಗುಂದಿ ಇತ್ಯಾದಿ ಸೀಮೆಗಳು ಸುಲ್ತಾನರ 
ಅಧಿಪತ್ಯಕ್ಕೆ ಸೇರಿರುವವು. ಈವರೆಗೆ ಹೇಗೆ ಸ್ವಾಮಿ ನಿಷ್ಠೆಯಿಂದ 
ನಡೆದು ಕೊಂಡಿರುವಿರೋ ಹಾಗೇ ಇನ್ನು ಮುಂದಾದರೂ 
ವರ್ತಿಸಬೇಕೆಂದು ನಾನು ಬೇರೆ ತಮಗೆ ಹೇಳಬೇಕಾಗಿಲ್ಲ. 
ಆನೆಗುಂದಿಯ ಸಿಂಹಾಸನದ ಮೇಲೆ ವಿರಾಜಿಸುತ್ತಿರುವ 
ಸುಲ್ತಾನರ ಖಡಕ್ಕೆ ತ್ರಿವಾರ ನಮಸ್ಕರಿಸಿ. ರಾಜನಿಷ್ಠೆಯ 
ಶುಭಪಥವನ್ನು ವಹಿಸಿರಿ. (ಎಲ್ಲರೂ ನಮಸ್ಕರಿಸುವರು) 
ಮಹಾನೀಯರೇ ಮಲೀಕನಾಯಬ ಸುಬೇದಾರರಿಗೆ 
ದರ್ಬಾರಕ್ಕೆ ಆಗಮಿಸಲು ಸ್ವಲ್ಪ ವಿಳಂಬವಾಗುವದೆಂದು 
ಶೃತಪಡಿಸಿರುವರು. ದರ್ಬಾರದ ಕಾರ್ಯವನ್ನು ನೆರವೇರಿಸಲಿಕ್ಕೆ 
ಪ್ರತಿನಿಧಿಗಳು ನನಗೆ ಆಜ್ಞಾಪಿಸಿರುವರು. ನಾನು ತಮ್ಮೆಲ್ಲರ 
ಅನುಮತಿ ಪಡೆದು ಸಭೆಯ ಕಾರ್ಯವನ್ನು ನೆರವೇರಿಸುವೆನು. 
(ಎಲ್ಲರೂ ಖಡ್ಗದಿಂದ ನಮಿಸಿ ಒಪ್ಪಿಗೆ ಕೊಡುವರು.). 


ಆನೆಗುಂದಿಯ ವೀರನಾಯಕರೇ ಪ್ರಧಾನ ರೌದ್ರದಾಮರಿಗೆ 
ಆನೆಗುಂದಿಯ ಸರ್ವಾಧಿಕಾರಿಯ ರಾಜಪದವನ್ನುರಾಜ 
ಮಂತ್ರಪ್ರವೀಣರೆಂಬ'' ಪದವಿಯು ಪ್ರತಿನಿಧಿಗಳಿಂದ 
ಕೊಡಲ್ಪಟ್ಟಿದೆಯೆಂದು ಈ ಸಭೆಯಲ್ಲಿ ನಿವೇದಿಸಲಿಕ್ಕೆ ನನಗೆ 
ಅತ್ಯಂತ ಆನಂದವೆನಿಸುತ್ತದೆ. ತಮ್ಮಆನಂದವನ್ನು ಪ್ರದರ್ಶಿಸಿ 
ಸಭೆಯ ಕಾರ್ಯವನ್ನು ಗಮನಿಸಬೇಕು. 

ಆನಂದ! ಆವಂದ!..... ಪರಮಾನಂದ..... 

ಸುಲ್ತಾನರ ದಿಲ್ಲಿ ಸಿಂಹಾಸನಕ್ಕೆ ದ್ರೋಹ ಬಗೆದ ಬಾವುದ್ದೀನನನ್ನು 
ಸೆರೆ ಹಿಡಿಯುವ ಪ್ರಸಂಗದಲ್ಲಿ ಲಲಿತಾ ಕುಮಾರಿಯರು ಆಡ್ಜೆಸಿ 
ಅವನನ್ನು ಹೋಗಗೊಟ್ಟಿರುವುದು ತಮಗೆಲ್ಲರಿಗೂ ಗೊತ್ತಿದ್ದ 
ಮಾತಾಗಿದೆ. ಆ ಆರೋಪದಿಂದ ಲಲಿತಾ ಕುಮಾರಿಯರಿಗೆ 


ಭುಜಂಗ 


ಚೋಪದಾರ : 


ರೌದ್ರದಾಮ 


ಲಲಿತಾ 
ರೌದ್ರದಾಮ 


ಲಲಿತಾ 


ಲಲಿತಾ 


ವರ ಪ್ರದಾನ / ೯೫ 


ಸೆರೆಯಲ್ಲಿಡಲ್ಪಟ್ಟಿರುವರು. ಈ ದರ್ಬಾರದಲ್ಲಿ ಆ ಬಗ್ಗೆ 
ವಿಚಾರಣೆ ಆಗಬೇಕಾಗಿದೆ. ಢಣಾಯಕರೇ.... ಲಲಿತಾ 
ಕುಮಾರಿಯನ್ನು ಬರಮಾಡಿರಿ. 

ಅವರು ದರ್ಬಾರದ ಕ್ಷಮೆಯನ್ನು ಬೇಡಿಕೊಂಡರೆ ಸಿಂಹಾಸನದ 
ಪರವಾಗಿ ಸುಭೇದಾರರು ಕ್ಷಮಿಸುವೆವೆಂದು ವಾಗ್ದಾನ- 
ಮಾಡುತ್ತಿರುವರು. ಇಷ್ಟೇ ಅಲ್ಲ್ವಾ ಅವರ ಮರ್ಯಾದೆ- 


ಗನುಸಾರವಾಗಿ ಎಲ್ಲ ವ್ಯವಸ್ಥೆಗಳ ಏರ್ಪಾಟಾಗುವದೆಂದು 


ಪ್ರತಿನಿಧಿಗಳು ಅಭಿಪ್ರಾಯ ಪಟ್ಟಿರುವರು. (ಲಲಿತಾ ಬರುವಳು) 
ಸಿಂಹಾಸನಕ್ಕೆ ಲಲಿತಾ ಕುಮಾರಿಯು ತ್ರಿವಾರ ನಮಸ್ಕರಿಸಬೇಕು. 


ಚೋಪದಾರನು ಕೊಟ್ಟ ಎಚ್ಚರಿಕೆಯನ್ನು ಲಲಿತಾ ಕುಮಾರಿಯು 
ಕೇಳಿದಳಷ್ಟೇ? 


ಕೇಳಿದೆ ರೌದ್ರದಾಮ ಚೆನ್ನಾಗಿ ಕೇಳಿದೆ. 
ಹಾಗಾದರೆ ವಂದನೆಗಳನ್ನು ಅರ್ಪಿಸುವದಾಗಲಿ...... 


ಅದು ನನ್ನ ಇಷ್ಟ. ಪವಿತ್ರವಾದ ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲೆ 
ಪರಮಾತ್ಮನ ಅಧಿಕಾರದ ಮು ಮಿಕ್ಕವರ ಅಧಿಕಾರವು 
ಎಂದೂ ನಡೆಯಲಾರದು. 


ಪರಮಾತ್ಮಾ! ಪರಮಾತನು ಸ್ವರ್ಗದಲ್ಲಿ... 


ಬಾವುದ್ದೀನನನ್ನು ಬಂಧಿಸುವ ಸಮಯದಲ್ಲಿ ಆತಂಕವನ್ನೊಡ್ಡಿ 
ಆತನನ್ನು ಬಂಧ ಮುಕ್ತ ಮಾಡಿಸಿದ್ದಕ್ಕಾಗಿ ತಮ್ಮ ಮೇಲೆ 
ರಾಜದ್ರೋಹದ ಆರೋಪ ಇರುವುದು, 
ಲಲಿತಾಕುಮಾರಿಯರೇ. ಸುಲ್ತಾನರ. ದ್ರೋಹಿಯಾದ 
ಬಾವುದ್ದೀನರನ್ನು ತಾವೇಕೆ ಬಿಡಿಸಬೇಕಿತ್ತು 


ಏತಕ್ಕೆಂದರೆ: ರಾಜಧರ್ಮವನ್ನು ಪಾಲಿಸುವುದಕ್ಕಾಗಿ, 
ಕ್ಲಾತ್ರವೃತ್ತಿಯನ್ನು ಕಾಯುವುದಕ್ಕಾಗಿ. 


ಭುಜಂಗ 


ಲಲಿತಾ 


ವರ ಪ್ರದಾನ / ೯೬ 


ಅದು ಏನೇ ಇರಲಿ. ಈಗ ನೀವು ತಪ್ಪನ್ನು ಒಪ್ಪಿಕೊಂಡು ಈ 
ದರ್ಬಾರದ ಕ್ಷಮೆಯನ್ನು ಬೇಡಿಕೊಳ್ಳಿ....... 

ನಾನು ದರ್ಬಾರದ ಕ್ಷಮೆಯನ್ನು ಬೇಡಿಕೊಳ್ಳಬೇಕೆ? 
ರೌದ್ರದಾಮಾ. ನಿನ್ನ ಹೃದಯದ ದುರ್ವಾಸನೆಯಿಂದ 
ಅಪವಿತ್ರವಾದ ದರ್ಬಾರದಲ್ಲಿ ಕ್ಷಮೆಯನ್ನು ಬೇಡಿಕೊಳ್ಳುವುದು 
ಶಕ್ಕವೇ? ಇದೆಂದಿಗೂ ಆಗದ ಮಾತು. 

ದರ್ಬಾರದಲ್ಲಿ ಔಧತ್ಯವು ನಡೆಯಲಾರದು, ನ್ಯಾಯ- 
ಸ್ವರೂಪಿಗಳಾದ.. ನಾಯಕರಿಂದ... ಈ  ದರ್ಬಾರವು 
ತುಂಬಿರುವುದೆಂಬುದನ್ನು ಮರೆಯಬೇಡಿ. 


ನ್ಮಾಯಕ್ಕು ಈ ದರ್ಬಾರಕ್ಕೂ ಭೂಮ್ಯಾಕಾಶದಷ್ಟು 
ಅಂತರವಿರುವುದು. ಅನ್ಯಾಯದ ಅನುಯಾಯಿಗಳಾದ ಈ 
ಸ್ವಾರ್ಥಿಗಳು ನ್ಯಾಯ ಸ್ವರೂಪಿಗಳು ಸಗ 


ಸುಲ್ತಾನರ ಪ್ರತಿನಿಧಿಗಳಾದ ಮಲಿಕನಾಯಬರ ಆಜ್ಞೆಯಂತೆ 
ನಾನು ಶಿಕ್ಷೆಯನ್ನು ವಿಧಿಸುತ್ತೇನೆ ಲಲಿತೇ.... 


ಜೋಕೇ!.ನರಾಧಮಾ! ಆನೆಗುಂದಿಯ ರಾಜಕುಮಾರಿಯನ್ನು 
ಏಕವಚನದಿಂದ ಬೋಧಿಸುವೆಯಾ! 


ಫಣಿಯಲ್ಲಿರುವ ಮಣಿಯನ್ನು ಕಳೆದುಕೊಂಡು ಕುರುಡಾದ 
ಕೃಷ್ಣಸರ್ಪಕ್ಕೆ ಬೆದರುವವರಾರು? ದಂತ ನಖಗಳನ್ನು 
ಕಳೆದುಕೊಂಡ ವ್ಯಾಫ್ರಿಣಿಯ ಭಯ ಯಾರಿಗೆ? ಅಧಿಕಾರ 
ಸಂಪನ್ನರಾದ ಈ ರೌದ್ರದಾಮನು ವಿಧಿಸುವ ಶಿಕ್ಷೆಯನ್ನು ನೀನು 
ಅನುಭವಿಸಲಿಕ್ಕೇಬೇಕು. 

ಕ್ಷುದ್ರನೇ ನೀನು ಅಧಿಕಾರ ಮದದಿಂದ ಉವನತ್ತನಾಗಿ ಸಿಕ್ಕಸಿಕ್ಕಂತೆ 
ಬೊಗಳಬೇಡ. ನಿನ್ನ ನ್ಯಾಯಕ್ಕೆ ಒಂದು ಕವಡೆಯ ಬೆಲೆಯನ್ನು 
ಕೊಡುವದಿಲ್ಲ. ದುರಾತ್ಮಾ! ಸಕಲ ಪ್ರಪಂಚದ 


ರೌದ್ರದಾಮ 


ಬಾವುದ್ದೀನ 


ವರ ಪ್ರದಾನ / ೯೭ 


ನ್ಯಾಯಾನ್ಯಾಯಗಳನ್ನು ತೀರಿಸುವ ಪರಮಾತ್ಮನ ನ್ಯಾಯವೇ 
ನಿಜವಾದ ನ್ಯಾಯ. ಎಲೋ! ನಡೆಯಿರಿ. ನನ್ನನ್ನು 
ಕಾರಾಗೃಹದಲ್ಲಿ ಇರಿಸಿರಿ ಈ ಮಾನವರೂಪಿ ಪಿಶಾಚಿಯ 
ದನಿಯನ್ನು ಕೇಳಲಾರೆ. 


ಲಲಿತೇ! ಬೇಗನೆ ಕಾರಗೃಹವನ್ನು ಸೇರಬೇಕೆನ್ನುವೆಯಾ? ನಿನ್ನನ್ನು 
ಹೀಗೆ ಸೆರೆಮನಿಯಲ್ಲಿರಿಸುವೆನೆಂದು ತಿಳಿದು ಕೊಂಡಿರುವೆಯಾ? 
ಲಲಿತೆ! ಯಾವ ನಿನ್ನ ಕರಗಳು ಕನಕ ಕಂಕಣದಿಂದ 
ಶೋಭಿಸುತ್ತಿರುವವು ಆ ಕರದಲ್ಲಿ ಲೋಹ ಕಂಕಣಗಳನ್ನು 
ಹಾಕಿಸುವೆ. ರತ್ನ ಖಚಿತ ವಡ್ಕಾಣದಿಂದ ಶೋಭಿಸುವ ನಿನ್ನ 
ನಡುವಿಗೆ ಇನ್ನು ಲೋಹ ಸರಪಳಿ ಶೋಭೆ ಬರುವದು. ಕಾಶ್ಮೀರ 
ರೇಶ್ವೆಯ ಅಂಬರದಿಂದ ಭೂಷಿತವಾಗುತ್ತಿದ್ದ ನಿನ್ನ ದೇಹವು 
ನಾರುಬಟ್ಟೆಯಿಂದ..... 


(ಪ್ರವೇಶಿಸಿ) ರಾಜಕುಮಾರಿಯನ್ನು ಅವಮಾನ ಗೊಳಿಸುವಂಥ 
ಹೀನ ಶಬ್ದಗಳನ್ನು ಉಚ್ಚರಿಸಬೇಡಿ. ರಾಜದ್ರೋಹದ 
ಆರೋಪವನ್ನು ಕುಮಾರಿಯ ಮೇರೆ ಹೇರಿರುವಿರಲ್ಲವೇ? ಆ 
ಆರೋಪದ ಪರಾಮಾರ್ಜನೆ ಮಾಡುವದಕ್ಕಾಗಿ ಬಾವುದ್ದೀನನು 
ಬಂದಿರುವನು. ನನ್ನನ್ನು ಬಂಧಿಸಿರಿ. ಬೇಕಾದರೆ ತುಂಡರಿಸಿ. 
ಚೆಲ್ಲಿರಿ ಆದರೆ ರಾಜಕುಮಾರಿಯ ಬಂಧ 
ವಿಮೋಚನೆಯಾಗಲಿ. 


ಎಲೋ! ಬಿಗಿಯಿರಿ ಬಾವುದ್ದೀನನನ್ನು. 

ಸಿಂಹಾಸನದ ಮೇಲಿರುವ ಸುಲ್ತಾನರ ಖಡ್ಗಕ್ಕೆ ಬಾವುದ್ದೀನರು 
ತ್ರಿವಾರ ಕುರ್ನಿಸಾತ ಮಾಡಬೇಕು. 

ನಾನು ಆ ಸೈತಾನನ ಖಡ್ಗಕ್ಕೆ ತಲೆಬಾಗಿಸಲಾರೆನು. ಕನಿಕರವಿಲ್ಲದೆ 
ಸೈತಾನನಂತೆ ದೀನ ಜನರನ್ನು ಕೊಂದು ಹಾಕುತ್ತಿರುವ ಆ 
ದಿಲ್ಲಿ ಸೈತಾನನ ಖಡ್ಗಕ್ಕೆ ನಾನು ಕುರ್ನಿಸಾತ ಮಾಡುವದಿಲ್ಲ. 
ನಾನು ಖುದಾನ ಸಿಂಹಾಸನದ ಮುಂದೆ ಕುರ್ನಿಸಾತ 


ಬಾವುದ್ದೀನ 


ವರ ಪ್ರದಾನ / ೯೮ 


ಮಾಡುವೆನಲ್ಲದೇ ಸೈತಾನನ ಸಿಂಹಾಸನಕ್ಕೆ ಎಂದಿಗೂ ತಲೆ 
ಬಾಗಿಸಲಾರೆನು. 


ಡಣಾಯಕರೆ ಬಿಗಿಯಿರಿ ಬಾವುದ್ದೀನನನ್ನು. ಬಾವುದ್ದೀನ, 
ಸುಲ್ತಾನರ ವಿಷಯಕ್ಕೆ ನೀನು ಕಾರುತ್ತಿರುವ ಬೆಂಕಿಯು ನಿನ್ನ 
ರಕ್ತದಿಂದಲೇ ನಂದಿಸಲ್ಪಡುವದು. ಢಣಾಯಕರೇ 
ಬಲಾತ್ಕಾರದಿಂದಲಾರೂ ಕುರ್ನಿಸಾತ ಮಾಡಿಸಿರಿ. ಇಂಥ 
ರಾಜದ್ರೋಹಾತಕ್ರ ವರ್ತನವನ್ನು ಸುಲ್ತಾನನ ಸ್ವಾಮಿನಿಷ್ಠ 
ಸೇವಕನು ಎಂದೂ ಸಹಿಸಲಾರನು. 


ಎಲೋ ಸ್ವಾರ್ಥದ ಸೈತಾನಾ! ಬಾಯಿಗೆ ಬಂದಂತೆ 
ಬಡಿಬಡಿಸಬೇಡ. ಆನೆಗುಂದಿಯ ಹಿಂದೂ ಸಿಂಹಾಸನವನ್ನು 
ಹಿಂದೂವಾದ ನೀನು ರಸಾತಲಕ್ಕೆ ಮೆಟ್ಟಿ ನಿನ್ನ ಸ್ವಾರ್ಥದ 
ಚಿತ್ರವನ್ನು ಜಗತ್ತಿನ ಮುಂದಿಟ್ಟಿರುವಿ. ದುರಾತ್ಮಾ! ನೀನು 
ಹಿಂದೂ ಸಿಂಹಾಸನದ ಅಭಿಮಾನ ಹಿಡಿಯದ ನೀಚ 
ಸ್ವಾರ್ಥಕ್ಕಾಗಿ ಆನೆಗುಂದಿಯ ಸತ್ವವನ್ನು ಹಾಳು ಮಾಡಿದಿ, 
ರಾಜದ್ರೋಹಿಯೇ, ದೇಶದ್ರೋಹಿಯೇ ಸುಲ್ತಾನರ 
ಸಿಂಹಾಸನಕ್ಕೆ ಸ್ವಾಮಿ ನಿಷ್ಠೆಯನ್ನು ತೋರಿಸುವ ನೀನು ನಿನ್ನ 
ರಾಕ್ಷಸೀ ಮಹತ್ವಾಕಾಂಕ್ಷೆಗೆ ನಾಳೆ ಸುಲ್ತಾನರ ಮೇಲೆ ಕೈ 
ಮಾಡಲು ಹೇಸಲಾರೆ. ನಿನ್ನಂಥ ರಾಜದ್ರೋಹಿಯು ನನಗೆ 
ರಾಜ ನಿಷ್ಠೆಯ ಪಾಠವನ್ನು ಕಲಿಸುವುದು ಬೇಕಾಗಿಲ್ಲ. 


ಎಲೋ ಬಂಧಿಸಿರಿ..... 


ಇಷ್ಟೇಕೆ ಚೀರುವಿ ಗದ್ದಾರ. ರಾಜಕುಮಾರಿಯ ಯಣವನ್ನು 
ತೀರಿಸುವದಕ್ಕಾಗಿ ನಾನು ಆನಂದದಿಂದ ನಿಮ್ಮ 
ಸೆರೆಯಾಳುವಾಗಲು ಬಂದಿರುವೆ. (ಸಿಪಾಯಿಗಳು ಕಟ್ಟುವರು) 
ಆನೆಗುಂದಿಯ ಕೊಲೆಯನ್ನು ಮೋಸದಿಂದ ಮಾಡಿ ಅದರ 
ರಕ್ತ ಮಾಂಸವನ್ನು ಹದ್ದು ಕಾಗೆಗಳಿಗೆ ಹಾಕಿ ಕೂಗಾಡುತ್ತಿರುವ 


ಸಿಪಾಯಿ 


ವರ ಪ್ರದಾನ / ೯೯ 


ನರಿಯೇ ಈ ದುನಿಯಾದಲ್ಲಿ ನೀನೆಷ್ಟು ದಿನಗಳವರೆಗೆ- 
ಬದುಕುವಿಯೋ? ಒಮ್ಮೆ ಮೃತ್ಯುವು ನಿನ್ನನ್ನು ನುಂಗದೆ ಬಿಡದು. 
ನೀಚ- ಸೈತಾನ! ನಿನ್ನ ದೇಹವನ್ನು ನಾಯಿಗಳು ತಿನ್ನಲಿ. 


(ಪ್ರವೇಶಿಸಿ) ಬಂಡುಖೋರನಾದ ಹುಕ್ಕನು ಒಬ್ಬರನ್ನು ಲೆಕ್ಕಿಸದೇ 
ಸಭಾಮಂದಿರವನ್ನು ಪ್ರವೇಶಿಸುವದಕ್ಕಾಗಿ ಧಾವಿಸಿ 
ಬರುತ್ತಿರುವನು ಸರಕಾರ. 


ಬರಲಿ ಮತ್ತಷ್ಟು ಒಳಿತಾಯಿತು. ಯಾರೂ ಅವನನ್ನು 
ಅಡ್ಕೆಸಕೂಡದು (ಹುಕ್ಕ ಬರುವನು) 

ಅನ್ಕಾಯವನ್ನು ಹೊಡೆದೋಡಿಸಲಿಕ್ಕೆ ಈ ಖಡವು 
ಸಿದ್ಧವಾಗಿರುವುದು. 

ಚೋರ ಶಿಖಾಮಣಿಯೇ! ನಿನ್ನ ಖಡ್ಗವನ್ನು ಎದುರಿಸಲಿಕ್ಕೆ 
ನನ್ನ ಖಡ್ಗವಾದರೂ ಸಿದ್ಧವಾಗಿರುವುದು. ಢಣಾಯಕರೇ! ಈ 
ಬಂಡುಖೋರನನ್ನು ಬಂಧಿಸಿರಿ. 

ಎಲವೋ.... ನೀವು ನನ್ನನ್ನು ಬಂಧಿಸುವಿರೋ.. ಪ್ರಾಣ 
ಬೇಡಾಗಿದ್ದರೆ ಮಾತ್ರ ಈ ಸಾಹಸಕ್ಕೆ ಪ್ರವೃತ್ತರಾಗಿರಿ. ಪಾಪಾತ್ಮಾ! 
ದೇಶಮಾತೆಯನ್ನು ಪಾರತಂತ್ರದ ಕುಂಡದಲ್ಲಿ 
ಕೊಳೆಯಿಡುವದಕ್ಕೆ ಸಿದ್ಧನಾದ ನೀನು ನನಗೆ 
ಬಂಡುಖೋರನೆಂದು ಬೊಗಳುವಿಯಾ! ದೇಶ ಕಂಟಕನೆ! 
ಮೋಸ ಮಾಡಿ ಜಂಬುಕೇಶ್ವರರ ಕೊಲೆಯನ್ನು 
ದೇಶಘಾತುಕವನ್ನು ಗೈದಿರುವ ಪಾಪಾತ್ಮಾ! ಮತ್ತೊಂದು ರೌರವ 
ಕುಂಡವು ನಿನಗಾಗಿ ಸಿದ್ಧವಾಗುವುದು. ಪಾಪಿ! ನನಗೆ ಧರ್ಮದ 
ಭಯವಿಲ್ಲ, ದೇವನ ಭಯವಿಲ್ಲ 

ಹೆಚ್ಚಾಗಿ ಮಾತು ಬೆಳೆಸಬೇಡಾ! ಹೊಸ ರಾಜ್ಯವನ್ನು 
ಸ್ಥಾಪಿಸಬೇಕೆನ್ನುವೆಯಲ್ಲವೇ? ರಾತ್ರಿಯಲ್ಲಿ ಮನೆಯನ್ನು ಕನ್ನಾ 
ಕೊರೆಯುವ ಕಳ್ಳರೊಡೆಯನು ಹೊಸರಾಜ್ಯವನ್ನು 
ಸ್ಥಾಪಿಸಬಹುದು. ಹೊಸದಾಗಿ ಕಟ್ಟಲ್ಪಟ್ಟಿರುವ ಆ ಕಾರಾಗೃಹವೇ 


ವರ ಪ್ರದಾನ 1 ೧೦೦ 


ನಿನ್ನ ರಾಜ್ಯ ಮಂದಿರವು. ಎಲೋ! ಕಟ್ಟಿಹಾಕಿರಿ ಈ 
ಕೋತಿಯನ್ನು ನೋಡುವಿರೇನು. 

ರೌದ್ರದಾಮ! ನಿನ್ನ ಪೈಶಾಚಿಕ ಆಜ್ಞೆಯಂತೆ ಇವರು 
ವರ್ತಿಸಿದ್ದಾದರೆ ಇವರ ರುಂಡಗಳು ಚಂಡಾಡಲ್ಪಡುವವು. 
ಈ ದರ್ಬಾರ ಮಂದಿರದಲ್ಲಿ ಈ ಖಡ್ಗದಿಂದ ನಿರ್ಮಿಸಲ್ಪಟ್ಟ 
ರಕ್ತದ ಕಾಲುವೆಯು ಹರಿಯುತ್ತ ತುಂಗಭದ್ರೆಯನ್ನು ಸೇರಿ ಶುಭ್ರ 
ಜಲವನ್ನು ಕೆಂಪು ಮಾಡಿ ಬಿಡುವುದು. ನೀಚಾತದ್ರೇ..... 
ಅಬ್ಬರವನ್ನು ಸಾಕು ಮಾಡು. ನಾಯಕರೇ ಏಳಿ. ಈ ಬಂಡು 
ಖೋರನನ್ನು ಬಿಗಿದು ಕಟ್ಟಿರಿ. ಈ ದರ್ಬಾರದಲ್ಲಿ 
ರಾಜದ್ರೋಹಾತ್ಮಕ ಶಬ್ದಗಳ ತರಂಗಗಳನ್ನು ಎಬ್ಬಿಸದಂತೆ 
ಮಾಡಿ. 


ಪಾಪೀ! ಇದು ನಿನ್ನ ದರ್ಬಾರವೇ. ಸತ್ವಹೀನರಾಗಿ ಅಮಂಗಲ 
ಸುರಿಯುವ ಈ ಜೀವಂತ ಪ್ರೇತಗಳು ಕಲಿತಿರುವ 
ಸಶಾನಭೂಮಿಯು ದರ್ಬಾರ ಭೂಮಿಯಾಗಬಹುದೇ. 
ದೇಶದ್ರೋಹಿಗಳಿಂದ ತುಂಬಿದ ನಿನ್ನ ದರ್ಬಾರವು ಪಿಶಾಚಿಗಳ 
ವಸತಿ ಸ್ಥಾನ. ಮೋಸ, ದುರಾಚಾರ, ಕೊಲೆ, ಸುಲಿಗೆ 
ಮುಂತಾದ ಅಸಹ್ಯ ಕೃತ್ಯಗಳಿಗೆ ತವರು ಮನೆಯಾದ ನಿನ್ನ 
ದೇಹವನ್ನು ನುಚ್ಚುನುಚ್ಚಾಗಿ ಕೊಚ್ಚಿಹಾಕಿ ಶಾಕಿನಿ, ಡಾಕಿನಿ, 
ಪಿಶಾಚಿಗಳಿಗೆ ಬಲಿಯನ್ನು ಕೊಡುವೆನು. (ಎಂದು 
ಖಡ್ಡವೆತ್ತುವಷ್ಟರಲ್ಲಿ ಭುಜಂಗನು ಹಿಂದಿನಿಂದ ಬಂದು ಖಡ್ಗ 
ಕಸಿದು ಕೊಳ್ಳುವನು) (ಎಲ್ಲರೂ ಖಡ್ಗವೆತ್ತುವರು) 


ಎಲೋ! ಬಿಗಿಯಿರಿ ಈ ನರಾಧಮನನ್ನು. 


ಹೇಡಿಯೇ! ಕೈಗಳಲ್ಲಿ ಬಳೆಯನ್ನಿಟ್ಟು ಕೊಳ್ಳಬಾರದೇ ಮರೆಯಲ್ಲಿ 


ನಿಂತು ಮೋಸ ಮಾಡುವದು ನಿನ್ನ ಹುಟ್ಟುಗುಣವಾಗಿದೆ. 


ಭುಜಂಗಾ ಭೂಮಿಗೆ ಈ ರೀತಿ ಭಾರವಾಗುವದಕ್ಕಿಂತ 
ತುಂಗೆಯಲ್ಲಿ ಹಾರಿ ದೇಹ ವಿಸರ್ಜನೆ ಮಾಡಿಕೊಳ್ಳಬಾರದೇ. 


ಚೋಪದಾರ : 


ರೌದ್ರದಾಮ 
ಮಲೀಕ 


ಬಾವುದ್ದೀನ 


ಮಲೀಕ 


ಬಾವುದ್ದೀನ 


ವರ ಪ್ರದಾನ / ೧೦೧ 


ಕೆಂಪಲಿ ಸರಕಾರದ ಆಗಮನವಾಗುತ್ತಿರುವುದು (ಮಲೀಕನು 
ಬರುವನು ಎಲ್ಲರೂ ಎದ್ದುನಿಂತು ಸನ್ಮಾನ ಮಾಡುವರು.) 
ವೇಳೆಯಾದ್ದರಿಂದ ದರ್ಬಾರವನ್ನು ನಡೆಯಿಸಬೇಕಾಯಿತು. 
ಏನು ಅಡ್ಡಿ ಇಲ್ಲ ಸಾಗಲೀ. ಯಾರು ಬಾವುದ್ದೀನ? 
ಅಹುದು ಮಲಿಕಾ! ನಾನೇ ಬಾವುದ್ದೀನ, ದೃಷ್ಟಿಯು 
ಮಂದವಾಗಿರುವುದೇ.. ಮಲೀಕ! ದಿಲ್ಲಿಯ ಸಿಂಹಾಸನಕ್ಕೆ 
ಬಾಧ್ಯಸ್ಥನಾದ ನಾನೇ ಬಾವುದ್ದೀನನು. ನಿನ್ನ ಸುಲ್ತಾನನ 
ಸಹೋದರನ ಮಗನಾದ ನಾನೇ ಬಾವುದ್ದೀನನು 


ರಾಜದ್ರೋಹಿಯೇ ಮುಚ್ಚುಬಾಯಿ. ದಕ್ಷಿಣದ ಸುಭೇದಾರನಾದ 
ನನ್ನನ್ನು ಪ್ರತ್ಯಕ್ಷ ಸುಲ್ತಾನನೆಂದು ತಿಳಿ. ನರಿಯಂತೆ ಕೂಗಾಟ 
ಮಾಡಬೇಡ. 


ಮಲೀಕಾ! ಇದು ನರಿಯ ಕೂಗಾಟವಲ್ಲ. ಸಿಂಹದ ಗರ್ಜನೆ 
ಇರುತ್ತದೆಂದು ತಿಳಿ. ಪಂಜರದಲ್ಲಿ ಸಿಕ್ಕ ಸಿಂಹವು 
ಕೃಶವಾಗಿದ್ದರೂ ಅದರ ಜನನಸಹಜ ಗುಣಗಳಿಂದ ಗಂಭೀರ 
ಗರ್ಜನೆಯು ಅಡಗಲಾರದು. 


ಢಣಾಯಕರೆ! ಒಂದು ಪೆಟ್ಟಿಗೆಯನ್ನು ತರಿಸಿ ಇವನನ್ನು ಅದರಲ್ಲಿ 
ಹಾಕಿ ಕಂಪಲಿಗೆ ಕಳುಹಿಸಿ ಕೊಡತಕ್ಕದ್ದು. (ಹುಕ್ಕನನ್ನು ನೋಡಿ) 
ಸಿಂಹವು ಇಷ್ಟು ಬೇಗನೆ ಬಲೆಯಲ್ಲಿ ಬಿದ್ದೀತೆಂದು.... 
ಸಿಂಹಿಣಿಯ ದೆಶೆಯಿಂದ ಸಿಂಹವು ಜಾಲದಲ್ಲಿ ಬಿದ್ದಿತು 
(ಪೆಟ್ಟಿಗೆಯಲ್ಲಿ ಬಾವುದ್ದೀನನನ್ನು ಹಾಕುವರು.) 
ಕಳ್ಳರೊಡೆಯನೇ.... ನಿನ್ನ ವ್ಯವಸಾಯಕ್ಕೆ 
ಬಡಕೊಂಡಿಲ್ಲವಷ್ಟೇ? 


ವಿಘ್ನ 


ವಿಫ್ನ, ಆತಂಕ, ಇಂಥ ಅವಶಬ್ದಗಳು ಹುಕ್ಕನಿಗೆ ಎಂದೂ 
ಗೊತ್ತಿಲ್ಲ. 


ಮಲೀಕ 


ರೌದ್ರದಾಮ 


ಮಲೀಕ 


ಮರಾಳ 


ವರ ಪ್ರದಾನ / ೧೦೨ 


ಇವನನ್ನು ರುದ್ರಮಂದಿರದಲ್ಲಿ ಬಂಧಿಸಿಡಿರಿ..... ಲಲಿತಾ 
ದೇವಿಯನ್ನು. 


ಸರಕಾರ ಅವಳನ್ನು ಸಹಾ....... 


ಅದೇಕೇ! ಬಾವುದ್ದೀನನು ಸಿಕ್ಕ ಮೇಲೆ ಕುಮಾರಿಯು 
ದೋಷಮುಕ್ತಳಾದಳು. 

ಸರಕಾರ! ತುಘಲಕರ ಖಡ್ಗಕ್ಕೆ ವಂದನೆಗಳನ್ನರ್ಪಿಸದ ದ್ರೋಹಿಗೆ 
ಶಿಕ್ಷೆಯಾಗಲಿಕ್ಕೇ ಬೇಕು. 

ಹೀಗೋ.... (ಸ್ಪ) ರೌಪ್ರದಾಮ ಬಡಾ ಬದ್ಮಾಷ ಆದಮಿ. 
ಅಹುದು ಸರಕಾರ. 


ಥೂ! ಚಾಂಡಾಲನೆ! ಕ್ಷಶ್ರಿಯರಲ್ಲಿ ನಿನ್ನಂತ ಕುಲಕಲಂಕನು 


ಮ 


ಉದ್ಭವಿಸಬೇಕಾದರೆ ನಿನ್ನ ತಾಯಿಯು ವ್ಯಭಿಚಾರ.... 


a 


ತಡೆ ನರಾಧಮ! ನಿನ್ನ ನಾಲಿಗೆಯನ್ನು ಸೀಳಿ ಹಾಕುವೆನು. 
(ಖಡ್ಗ ಎತ್ತುವನು) 


ಪರದೆ ಬೀಳುವುದು) 


೩ನೇ ಪ್ರವೇಶ 


ಸ್ಥಳ: ಕುಂಜವನದ ಮುಂಚೆಯ ಬೀದಿ. 
ಸಮಯ: ಉಷಃ ಕಾಲಕ್ಕಿಂತ ಮುಂಚೆ 


(ಮರಾಳನು ಕೃಷ್ಣ ವಸ್ತದ ಬುರಕಿಯಲ್ಲಿ ಬರುವನು) 
ಣಿ ಆ ಗ 


(ಬುರಕಿಯನ್ನು ತೆಗೆದು) ರಾತ್ರಿ ಎಲ್ಲಾ ಜೌಗರಣೆಯಲ್ಲಿ ಕಳೆದು 
ಹೋಯಿತಪ್ಪಾ! ಅಬ್ಬಾ! ಶಿವಾಂಗಿ ಎಷ್ಟು ಜಾಣಳಪ್ಪಾ. ಅವಳು 
ಕರಾಳನಿಗೆ ಮಂಕು ಬೂದಿ ಹಚ್ಚಿ, ಕಾರಾಗೃಹವನ್ನು ಪ್ರವೇಶಿಸಿ 


ಕರಾಳ 


ಮರಾಳ 


ಕರಾಳ 


ವರ ಪ್ರದಾನ! ೧೦೩ 


'ಬಾವುದ್ದೀನರನ್ನಿರಿಸಿದ ಪೆಟ್ಟಿಗೆಯನ್ನು ತೆರೆದು ಗುಪ್ತ 


ಮಾರ್ಗದಿಂದ ಬಾವುದ್ದೀನನನ್ನು ಕರೆದುಕೊಂಡು ಬಂದು 
ಹೊರಗೆ ನನ್ನೊಡನೆ ಕಳುಹಿಸಿ ಕೊಟ್ಟು ಹಿಂತಿರುಗಿದಳು. ಸಾನು 
ಇಡೀ ರಾತ್ರಿ ಪ್ರವಾಸಮಾಡಿ ಬಾವುದ್ದೀನರನ್ನು ಗುಪ್ತವಾದ 
ಸ್ಥಳಕ್ಕೆ ಬಿಟ್ಟು ಬಂದೆ. ಅವನು ಸುರಕ್ಷಿತವಾಗಿ ತೋರಣ 
ಕೋಟೆಯನ್ನು ಸೇರುವನು. ಯಾರಪ್ಪನ ಕೈಗೆ ಸಿಕ್ಕುವಂತಿಲ್ಲ. 
ಅದಿರಲಿ ಶಿವಾಂಗಿಯ ಧೈರ್ಯ... ಅಬ್ಬಬ್ಬಾ! ಇಂಥ 
ಜಾಣಳಾದ ಹುಡುಗಿಯು ಹೆಂಡತಿಯಾಗುವಂತೆ ಇದ್ದರೆ 
ಹುಲಿಯ ಹಾಲನ್ನಾದರೂ ತಂದು ಅವಳ ಸೇವೆಯನ್ನು 
ಮಾಡಬೇಕು (ಒಂದು ಕಡೆ ನೋಡಿ) ಅವನಾವನೋ 
ಕರಾಳನಂತೆ ಕಾಣುತ್ತಾನೆ ನನ್ನಂತೆ ಬುರಕಿ ಹಾಕಿಕೊಂಡು ಬರಲಿಕ್ಕೆ 
ಇವನಿಗೇನು ಕಾರಣವಿದ್ದಿರಬಹುದು. ಇರಲಿ ಸ್ವಲ್ಪ ತಮಾಷೆ 
ಮಾಡುವಾ (ಶಿವಾಂಗಿಯಂತೆ ಕೂಡ್ರುವನು) 

(ಪ್ರವೇಶಿಸಿ) ಅಹಾಹಾ! ಮನಮೋಹಿನಿ. ವಚನಕ್ಕೆ ಸರಿಯಾಗಿ 
ಬಂದಿರುವೆಯಲ್ಲಾ. 

(ಸ್ಪ) ಏನು ಶಿವಾಂಗಿಯ ವಚನ. ಹುಂ.... ಹುಂ..... (ಪ್ರಕಟ) 
ಮನೋಹರಾ ವಚನವನ್ನು ಮರೆಯುವವಳಲ್ಲಾ ತಾವು ನನ್ನ 
ಮೇಲೆ ಮಾಡಿದ ಉಪಕಾರಕ್ಕಾಗಿ ತಮ್ಮ ಸೇವೆಯನ್ನು 
ಮಾಡುವೆ. 

ಕಾರಾಗೃಹವನ್ನು ನೋಡಲಿಕ್ಕೆ ಪರವಾನಿಗೆಯನ್ನು ಕೊಟ್ಟ 
ಮಾತ್ರಕ್ಕೆ ದೊಡ್ಡ ಉಪಕಾರವಾಯಿತೇ. ಕಾರಾಗೃಹದಲ್ಲಿ ನಿನಗೆ 
ಭೀತಿ ಬರಲಿಲ್ಲವಷ್ಟೇ? 

ಭೀತಿ ಏತರದು. ಹೊರಗೆ ನೀವು ದೆವ್ವಿನ್ಹ್ಚಂಗ ನಿಂತಿರಲು 
ನಾನೇಕೆ ಅಂಜಲಿ. 


ಶಿವಾಂಗೀ ಕಾರಾಗೃಹದಲ್ಲಿ ಬಹಳ ವೇಳೆ ತಡೆದಿದ್ದಿ.ಹಾದಿ 
ನೋಡಿ ನೋಡಿ ಬೇಜಾರಾಯ್ತು. ನಾನೇ ಕರೆಯಲಿಕ್ಕೆಂದು 


ಮರಾಳಾ 


ಕರಾಳ 


ಮರಾಳ 


ಕರಾಳ 


ಮರಾಳ 
ಶಿವಾಂಗಿ 
ಕರಾಳ 


ಮರಾಳ 


ಶಿವಾಂಗಿ 


ವರ ಪ್ರದಾನ / ೧೦೪ 


ಬರಬೇಕೆಂದು ಮಾಡಿದ್ದೆ. ಹುಡುಗಿಯು ಅಂಜಿದಳೋ ಏನೋ 
ಎಂಬ ಸಂಶಯ ಬಂದು. 


ಮನೋಹರಾ! ಆ ಸೆರೆಮನೆಯಲ್ಲಿ ಒಂದು ಉದ್ದಾದ 
ಪೆಟ್ಟಿಗೆಯಿತ್ತು. ಅದಕ್ಕೆ ಬೀಗ ಸಹ ಹಾಕಲ್ಪಟ್ಟಿತ್ತು. ಅದರಲ್ಲಿ 
ವಿಪುಲವಾದ ದ್ರವ್ಯ ತುಂಬಿರುವುದೇ ಅಥವಾ.......... 
ಅಥವಾ ಇಲ್ಲಾ ಗಿಥವಾ ಇಲ್ಲಾ. ಹುಚ್ಚೇ ಎಲ್ಲಿ ದ್ರವ್ಯ, ನೀನು 
ಸ್ವಲ್ಪ ಮರೆಯಾಗಿ ನಿಂತು ನೋಡುತ್ತಿರು. ಹೊತ್ತು 
ಹೊರಟನಂತರ ಎಲ್ಲವೂ ತಿಳಿಯಬರುವದು. ಏಳು ನನ್ನ 
ಅರಗಿಣಿಯೇ! ಮುದ್ದಿನ ಕಣಿಯೇ ಏಳು ಸೌಭಾಗ್ಯದ 
ಮಣಿಯೇ (ಕೈ ಹಿಡಿದು ಎಬ್ಬಿಸುವನು) 


ನಡೆಯಿರಿ. ನಿಮ್ಮ ಕೊರಳಿಗೆ ಹೂವಿನ ಹಾರವನ್ನು ಮಾಡಿ 
ಹಾಕುತ್ತೇನೆ. ನಡೆಯಿರಿ. (ಕೈ ಗಟ್ಟಿಯಾಗಿ ಹಿಚುಕುವನು) 
ಅಯ್ಯೋ ಅಮ್ಮಾ ಸತ್ತೆ - ಯಾರು - ಕೈಬಿಡಿ ನರಗಳು 
ಜಗ್ಗುತ್ತಿರುವವು. (ಮರಾಳ ಮುಸುಕು ತೆರೆಯುವನು) 
ಮಹಾರಾಯಾ ಒದರ ಬ್ಯಾಡಾ! ನಿನಗೆ ಸಾಷ್ಟಾಂಗ ನಮಸ್ಕಾರ 
ಹಾಕುವೆನು. (ನಮಸ್ಕಾರ ಹಾಕುವನು) 


ಕಲ್ಯಾಣವಾಗಲಿ, ಕಲ್ಯಾಣವಾಗಲಿ (ಶಿವಾಂಗಿ ಬರುವಳು) 
ದಂಡನಾಯಕರು ಮತ್ತೇಕೆ ದಿಂಡುರುಳಿಕೆ ಹಾಕುತ್ತಿರುವರು. 
ಗಂಡ್ರಾಮಿಯಾದ ನಿನ್ನ ಕಾಲಾಗಾ. 


ಕರಾಳಾ! ನಾಲಿಗೆಯನ್ನು ಸಡಿಲು ಬಿಟ್ಟು ಶಿವಾಂಗಿಯನ್ನು 
ಬಯ್ಯಬೇಡಾ... ಶಿವಾಂಗಿ, ಕರಾಳನು ಬುರುಕೆಯನ್ನು 
ಹಾಕಿಕೊಂಡು ಇಲ್ಲಿಗೇಕೆ ಬಂದನು. 


ನೀನು ಬಂದಂತೆ ಅವನೂ ಬಂದಿರಬಹುದು. ಅದರ 
ಕಾರಣವನ್ನು ನಾನೇನು ಹೇಳಲಿ 


ಕರಾಳ 

ಶಿವಾಂಗಿ 
ಮರಾಳ 
ಶಿವಾಂಗಿ 


ಕರಾಳ 


ಶಿವಾಂಗಿ 
ಮರಾಳ 
ಶಿವಾಂಗಿ 


ಮರಾಳ 


ಶಿವಾಂಗಿ 


ಮರಾಳ 


ಶಿವಾಂಗಿ 


ಕರಾಳ 


ವರ ಪ್ರದಾನ / ೧೦೫ 


ಶಿವಾಂಗಿ ನೀನೆ ಹೇಳಿದ್ದಿಯಲ್ಲವೇ? 

ಅಹುದು ಹೇಳಿದ್ದೆ. 

ಅಹುದು ಹೇಳಿದ್ದೆ (ಅಣಕಿಸುವನು) 

ಕರಾಳಾ ಮರಾಳಾ ನಿಮಗುಣ ಪರೀಕ್ಷೆ ಮಾಡಬೇಡವೇ? 
ನೀವೇ ಹಿಂದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಿಲ್ಲವೇ? ಅಂದ ಮೇಲೆ. 


: . ಅಹುದಹುದು. ನಿನ್ನ ಮಾತು ವಿಜ ಶಿವಾಂಗಿ. ಈಗಾದ 


ಪರೀಕ್ಷೆಯಲ್ಲಿ ನನಗೆಷ್ಟು ಗುಣಗಳು ಲಭಿಸಿರುವವು. 
ನಿಮಗೆ ೩-೧೩-೯-೧೮ ಅಂತೂ ೪೩ ಗುಣಗಳು. 
ನನಗೆಷ್ಟು ಶಿವಾಂಗಿ 

೩-೩೩-೭ ಅಂತೂ ಕರಾಳನಷ್ಟೇ ಗುಣಗಳು 


ಶಿವಾಂಗೀ! ಆದಷ್ಟು ಬೇಗನೆ ಪರೀಕ್ಷೆಯನ್ನು ಮುಗಿಸಿ ಬಿಡು. 
ಒಮ್ಮೆ ಈ ಗಲಾಟೆಯಿಂದ ಪಾರಾಗಬೇಕೆನ್ನುವೆ. ನನಗಿನ್ನು 
ಆಜ್ಞೆಯನ್ನು ಕೊಡು ಹೊರಡುವೆ. 


(ಕಿವಿಯಲ್ಲಿ) ನಾಳೆ ಬೆಳಿಗ್ಗೆ ಇಂದಿನಂತೆ. , 
[4) 


ಸೋಡು ಶಿವಾಂಗೀ! ಪರೀಕ್ಷೆಯಲ್ಲಿ ಕರಾಳನಿಗಿಂತ ಹೆಚ್ಚು 
ಗುಣಗಳನ್ನು ದೊರಕಿಸುವೆ. ಶಿವಾಂಗಿಯನ್ನು ಗೆಲ್ಲುವೆ. 
(ಹೋಗುವನು) 


ಕರಾಳರಾವ! ಉಷಃಕಾಲದ ತಂಪೆಲರನ್ನು ಸೇವಿಸಲಿಕ್ಕೆ 
ಸರಕಾರದ ಸವಾರಿಯು ಬರುವ ಹೊತ್ತಾಯಿತು. ಕರಾಳಜೀ! 
ಮಡ್ಡ ತಲೆಯವನಾದ ಮರಾಳನ ಹೆಂಡತಿಯಾದರೆ 
ಸುಖವೇನೂ ದೊರೆಯುವುದಿಲ್ಲಾ. ಸ್ತ್ರೀಯರಿಗೆ ಮುಖ್ಯವಾಗಿ 
ಎರಡು ವಸ್ತುಗಳು ಬೇಕು. 


ಅವ್ಕಾವವು ಕ 


ಶಿವಾಂಗಿ 


ಕರಾಳ 
ಶಿವಾಂಗಿ 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ಕರಾಳ 


ಭುಜಂಗ 


ವರ ಪ್ರದಾನ / ೧೦೬ 


ಕರಾಳಜಿ! ಒಂದು ಪ್ರೇಮ ಮತ್ತೊಂದು ಅಲಂಕಾರ. 
ಮರಾಳನನ್ನು ವರಿಸಿದರೆ ನನಗೆ ಇವುದೊರೆಯಲಾರವು 
ಆದ್ದರಿಂದ ನಾನು ನಿಮನ್ನೇ..... (ಒಯ್ತ್ನಾರದಿಂದ) 

° 


ಶಿವಾಂಗೀ! ನಾನಾದರೂ ನಿನ್ನನ್ನೇ........ 

ಕರಾಳಜಿ! ಈ ದಿನ ಮಧ್ಯರಾತ್ರಿಯಲ್ಲಿ ಕಾರಸ್ಥಾನಾ..... 
ಹ!ಹ! ಬಾಯಿ ಮುಚ್ಚು ಶಿವಾಂಗಿ! ಈ ದಿನ ಮಧ್ಯರಾತ್ರಿಯಲ್ಲಿ 
ಲಲಿತಾ ಕುಮಾರಿಯ ಮೇಲೆ ಬಲಾತ್ಕಾರಾ! ಹುಕ್ಕನ ಸಂಹಾರಾ 
ಆ ಮೇಲೆ ನಾಳೆ ಬೆಳಿಗ್ಗೆ ನಮ್ಮ ಪ್ರಯಾಣ ತಾರಾ.... 
ಮನೋಹರಾ! ಹೋಗಲ್ಕಾ (ಕಟಾಕ್ಷವನ್ನೆಸೆಯುಳು). 
ಶಿವಾಂಗೀ! ಪ್ರೇಮದ ಮೊದಲನೇಯ ಪಾಠದ ಚುಂಬನ 
ಕೊಟ್ಟು. 

ಸಾಕು ಬಿಡಿ! ( ಚೇಷ್ಮೆ ತೋರಿಸಿ ಹೋಗುವಳು) 


ೈ 
ಸುತ್ಠಳಿಯು ನನ್ನದಾಯಿತೆಂದರೆ ನನ್ನ ಭಾಗ್ಯಕ್ಕೆ 
ಎಣೆಯಿಲ್ಲದಂತಾಗುವುದು. ಇನ್ನು ಶಿವಾಂಗಿಯ ಮನಸ್ಸನ್ನು 
ಸದಾ ಪ್ರಸನ್ನೀಕರಿಸುವುದೇ ಈ ಕರಾಳನ ಮುಖ್ಯಕೆಲಸ. 


(ಭುಜಂಗ ಬರುವನು) 


ಇದಕ್ಕೆನ್ನಬೇಕು ಅಭಿನಯ. ಈ ಬೆಡಗಿನ ಬಂಗಾರದ 
ಪತ "| 


ಢಣಾಯಕರೇ! ಉಷಃಕಾಲದ ತಂಪೆಲರನ್ನು ಸೇವಿಸುವದಕ್ಕಾಗಿ 
ಎಲ್ಲರಿಗಿಂತ ಮುಂಚಿತವಾಗಿ ಬಂದು ಬಿಟ್ಟಿರುವಿರಿ. 
ಢಣಾಯಕರೇ! ಪ್ರತಿನಿಧಿಗಳ ಸರ್ವಾಧಿಕಾರಿಗಳು ಇಷ್ಟರಲ್ಲಿಯೇ 
ಬರಬಹುದು. ನೀವು ಕಾರಾಗೃಹಕ್ಕೆ ಹೋಗಿ ಪೆಟ್ಟಿಗೆ 
ಹೊರಸಿಕೊಂಡು ಇತ್ತ ಕಡೆಗೆ ಬನ್ನಿ, ಪೆಟ್ಟಿಗೆಯನ್ನು ಬೇಗನೇ 
ಕಂಪಲಿಗೆ ಕಳುಹಿಸಬೇಕಾಗಿದೆ. ನಡೆಯಿರಿ. (ಕರಾಳ 


ಮಲೀಕ 


ಕರಾಳ 


ಮಲೀಕ 


ವರ ಪ್ರದಾನ / ೧೦೭ 


ಹೋಗುವನು) ಸುಂದರವಾದ ಆಶಾ ಚಿತ್ರ. ಈ ದಿನ 
ರಾತ್ರಿಯಲ್ಲಿ ನನ್ನಲ್ಲಿ ಚೈತನ್ಯ ತುಂಬುವುದು. ಧನ್ಯ ಭುಜಂಗಾ! 
ನಿನ್ನ ಬರಿದಾದ ಹೃದಯವು ಆನಂದಾಮೃತದಿಂದ ತುಂಬಿ 
ಉಕ್ಕೇರಬಹುದು. ಗೌರಾಂಬಿಕೆ! ನಿನ್ನ ಸಹೋದರನ ರಾಕ್ಷಸೀ 


ಮಹತ್ವಾಕಾಂಕ್ಷೆಯ ಲಾಭವನ್ನು ನಾನು ಈಗ ಚೆನ್ನಾಗಿ ತೆಗೆದು 
`ಕೊಂಡಿರುವೆ. ಗೌರೀ! ಈ ದಿನ ಮಧ್ಯ ರಾತ್ರಿಯಲ್ಲಿ ಹುಕ್ಕನ 


ರಕ್ತದಿಂದ ರಂಜಿತವಾಗುವ ಕರಗಳಿಂದ ನಿನ್ನನ್ನು ಆಲಂಗಿಸಿ 
ಯಥೇಚ್ಛವಾಗಿ ರತಿ ಸುಖವನ್ನು ಹೊಂದುವೆ. (ಮಲೀಕ, 
ರೌದ್ರದಾಮ ಬರುವರು) 


ಸೇನಾಪತಿಗಳೇ! ಇತ್ತಕಡೆಗೆ ಆ ಪೆಟ್ಟಿಗೆಯನ್ನು ತರಲಿಕ್ಕೆ ಹೇಳಿ 
ಕ ರುವಿರೋ..? ಢಣಾಯಕರಿಗೆ ಬೇಗ ಬರಲಿಕ್ಕೆ 
ಆಜಾಪಿಸಿರುವಿರೋ? ' 


ಇ 


ಸರಕಾರದ ಆಜ್ಞೆಯಂತೆ ಯಾವತ್ತೂ ಸಿದ್ಧತೆಗಳು ಮಾಡಲ್ಪಟ್ಟಿದೆ. 
ಢಣಾಯಕರು ಪೆಟ್ಟಿ ಕ್ಪಿಗೆಯನ್ನು ಹೊರಸಿಕೊಂಡು 'ಬರುತ್ತಿರುವರು. 
(ಪೆಟ್ಟಿಗೆ ಕೆಳಗಿಡುವರು) 


ಆ ದುಷ್ಟನು ನನ್ನನ್ನು ಮಲೀಕಾ ಎಂದು ಏಕವಚನದಲ್ಲಿ 
ಸಂಬೋಧಿಸಿದನಲ್ಲವೇ ಅದರ ನಿವಾರಣೆಗಾಗಿ ನನ್ನ 
ಎಡಗಾಲಿನಿಂದ ಅವನ ಹೃದಯದ ಮೇಲೆ ತಾಡನ ಮಾಡುವೆ. 
ಎಲೋ ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆಯಿರಿ. (ಅದರಂತೆ 
ಮಾಡುವರು) 


ಅಯ್ಯೋ ಅಮ್ಮಾ ಆ ಸೈತಾನನು ಮಾಯವಾಗಿರುವನು 
ಸರಕಾರ.... 

ಏನು ಅವನು ಮಾಯವಾಗಿರುವನೇ (ಕೈ ಹಿಡಿದು) ಕೊಂಕ 
ಚೇಷ್ಟೆಯು ನನ್ನ ಮುಂದೆ ನಡೆಯಲಾರದು. ದುಷ್ಟಾ 
ಮೋಸವನ್ನು ಮಾಡಿದಿ. ಹೇಳು, ಆ ಸೈತಾನನ್ನು ಎಲ್ಲಿಗಟ್ಟಿದಿ. 


ಮಲೀಕ. 


ರೌದ್ರದಾಮ 
ಕರಾಳ 


ವರ ಪ್ರದಾನ / ೧೦೮ 


ಬದ್ಗ್ನಾಷ್‌, ನನ್ನ ಸರ್ವಸ್ವವನ್ನು ಹಾಳು ಮಾಡಿದಿ. 
ರೌದ್ರದಾಮಜೀ! ಕಾರಾಗೃಹದ ಮೇಲ್ವೀಚಾರಣೆಯ ಕೆಲಸವನ್ನು 
ಇವನಿಗೆ ಒಪ್ಪಿಸಲಿಕ್ಕೆ ನಿಮಗೆ ಹೇಗೆ ತಿಳಿಯಲಿಲ್ಲ, 
ಸೇನಾಸಾಗರಾ! ಢಣಾಯಕರ ಮೇಲೆ ನಮ್ಮದರ್ಪವೇ ಇಲ್ಲ. 
ನೀವೆಲ್ಲರೂ ಕೂಡಿ ಈ ಮಲೀಕ ನಾಯಬನನ್ನು ಮಣ್ಣು ಪಾಲು 
ಮಾಡಿದಿರಿ. ಈ ಸುದ್ದಿಯು ಸುಲ್ತಾನರಿಗೆ ತಿಳಿದರೆ ಬಾವುದ್ದೀನನ 
ಬದಲಾಗಿ ನನ್ನ ಮೈದೊಗಲನ್ನು ಸುಲಿಸುವರು. ಘಾತ। ಘಾತ!! 
ದುರಾತ್ಮಾ! ನಿನ್ನ ಶಿರವನ್ನು (ಖಡ್ಗ ಎತ್ತುವನು) 

ಸರಕಾರ ಶಾಂತರಾಗಿರಿ! ಇನ್ನು ಒಂದೇ ವಾರದಲ್ಲಿ 
ಬಾವುದ್ದೀನನನ್ನು ತಂದು ತಮ್ಮ ಎದುರಿನಲ್ಲಿ ನಿಲ್ಲಿಸುತ್ತೇನೆ. 
ಆತನು ಭೂಮಿಯನ್ನು ಒಡೆದು ಹೋಗಿಲ್ಲವಷ್ಟೇ? ಸರಕಾರ! 
ಬಾವುದ್ದೀನನನ್ನು ಶೋಧಿಸುವ ಭಾರವು ನನ್ನ ಮೇಲಿದೆ 
ತಾವೇನೂ ಚಿಂತಿಸಬೇಡಿ. 

ರೌದ್ರದಾಮಜೀ! ಒಂದು ವಾರದೊಳಗೆ ಬಾವುದ್ದೀನನ 
ಶೋಧವಾಗಲಿಕ್ಕೇ ಬೇಕು. ಇಲ್ಲವಾದರೆ ನಿಮ್ಮೆಲ್ಲರ ಪರಿಣಾಮ 
ಒಳಿತಾಗಲಿಕ್ಕಿಲ್ಲ (ಹೋಗುವನು.) 

ಕರಾಳಜೀ! ಅಂಜಬೇಡಿ. ನಿಜವಾದ ಸಂಗತಿಯನ್ನು ಹೇಳಿ. 


ಸರಕಾರ! ಈ ಪಾದಸಾಕ್ಷಿಯಾಗಿ ನಾನೇನು ಮೋಸ 


ಕರಾಳಜೀ! ನಿಮಗಾವ ಅಪಾಯ ಮಾಡಗೊಡುವದಿಲ್ಲ 
ನಿಜವಾದ ಸಂಗತಿಯನ್ನು ಹೇಳಿ. 

ಸರಕಾರ! ನಿನ್ನೆ ರಾತ್ರಿ ಸೆರೆಮನೆಯನ್ನು ನೋಡ- 
ಬೇಕಾಗಿದೆಯೆಂದು ಶಿವಾಂಗಿ ಮಾತ್ರ ಒಳಗೆ ಹೋಗಿದ್ದಳು. 
ಅವಳೇ... ಅವಳೇ! ಮೋಸಗಾರ್ತಿಯು. ಕರಾಳಜೀ... 
ಗುಜಗಂಟೆಯನ್ನು ಒಳಗೆ ಬಿಡಲಿಕ್ಕೆ ನಿಮಗೆ ಹೇಗೆ ತಿಳಿಯಲಿಲ್ಲ. 


ಕರಾಳ 


ಶಿವಾಂಗಿ 


ಪ್ರದಾನ! ೧೦೯ 


ವರ 
ರೆಮನೆಯು ವಸ್ತು ಸಂಗ್ರಹಾಲಯವೋ ಅಥವಾ ಚಿತ್ರ 


ಹಾರಿ 


ಶಾಲೆಯೋ, ಇಷ್ಟು ಸಹ ನಿಮಗೆ ತಿಳಿಯಲಿಲ್ಲವೇ? ಬುದ್ಧಿ 
ಶೂನ್ಯನೇ. ಆ ಸೆರೆಮನೆಯಲ್ಲಿ ಒಂದು 
ಗುಪ್ತಮಾರ್ಗವಿದೆಯೆಂದು ಹೇಳಿದ್ದೆನು. ಮರೆತು ಬಿಟ್ಟಿಯಾ? 
ಹೇಡಿಯಾದ ನಿನ್ನನ್ನು ಢಣಾಯಕನನ್ನಾಗಿ ನೇಮಿಸಿರುವುದೇ 
ನನ್ನ ತಪ್ಪಾಯಿತು. ಕರಾಳಾ.... ಆ ಗುಜಗಂಟೆಯ ವಯ್ಯಾರಕ್ಕೆ 


ಮರುಳಾಗಿ ಕಾರ್ಯವನ್ನು ಕೆಡಿಸಿ ಬಿಟ್ಟೆ. 


PAN 


ಸರಕಾರ! ನಾನು ತಮಗೆ ಮೊದಲೇ ಹೇಳಿದ್ದೆನು. ಲೆಕ್ಕಣಿಕೆಯನ್ನು 
ಹಿಡಿಯುವ ಕೈಯು ಖಡ್ಗವನ್ನು ಹಿಡಿಯಬಹುದೇ ಹೇಳಿ. 
ಸರಕಾರ ನನ್ನದೇನು ತಪ್ಪು? ಸರಕಾರ ಇದೊಂದು ಸಲ ನನ್ನನ್ನು 
ಕ್ಷಮಿಸಬೇಕು. 


ಸಾಕು ಸುಮ್ನೇ ಹೋಗು. (ಹೋಗುವನು) ಭುಜಂಗರಾವ! 
ನಿಮ್ಮ ಕಾರ್ಯದಲ್ಲಿ ಹೀಗೆ ಅವ್ಯವಸ್ಥೆಯಾಗತಕ್ಕದ್ದಲ್ಲ. 
ಬಹುಜೋಕೆಯಿಂದ ಕಾರ್ಯವನ್ನು ಪೂರೈಸಬೇಕು. 
ಭುಜಂಗರಾವ! ಶಿವಾಂಗಿಯು ಕಣ್ಣಿಗೆ ಬಿದ್ದ ಕೂಡಲೇ ಅವಳನ್ನು 
ತುಂಡರಿಸಿ ಚಲ್ಲತಕ್ಕದ್ದು. (ಹೋಗುವನು). 


ಹುಕ್ಕ ಕುಮಾರನ ಆಜ್ಞೆಯಂತೆ ಬಾವುದ್ದೀನರನ್ನು ಬಂಧಮುಕ್ತ 
ಮಾಡಿದೆ ಪಂಪಾಪತೇ! ನನ್ನೀ ಕಾರ್ಯದಲ್ಲಿ ಯಶಸ್ಸನ್ನು 
ನೀಡಿದ್ದಕ್ಕಾಗಿ ನಿನ್ನನ್ನು ಎಷ್ಟುಕೊಂಡಾಡಿದರೂ ಅತ್ಮಲ್ಪವೇ ಸರಿ. 
ಈ ದಿನ ಮಧ್ಯರಾತ್ರಿಯಲ್ಲಿ ರೌದ್ರದಾಮನ ಕಾರಸ್ಥಾನ 
ಕಟ್ಟಡವನ್ನು ನೆಲೆಸಮ ಮಾಡುವದಕ್ಕೆ ಪಂಪಾವತೇ 
ಅನುಗ್ರಹವನ್ನು ದಯಪಾಲಿಸು. ಪಂಪಾಪತೆ! ನಿನ್ನ ಭಕ್ತರ 
ಮಾನಾಭಿಮಾನಗಳು ನಿನ್ನನ್ನೇ ಕೂಡಿರುವವು. (ಹೋಗುವಳು) 


ಸೇವಕ 


ಛಿ 


G 
( 


ವರ ಪ್ರದಾನ / ೧೧೦ 


೪ನೇ ಪ್ರವೇಶ 


ಸ್ಥಳ : ಕಾರಾಗೃಹ ಸಮಯ : ಮಧ್ಯರಾತ್ರಿ 


ರೌದ್ರದಾಮ ಪ್ರಧಾನರು ಈ ಪತ್ರವನ್ನು ಕೊಟ್ಟಿರುವರು 


ಸ್ವ ೇಕರಿಸಬೇಕು. 


(ಪತ್ರಓದಿ) ನಿಷ್ಠುರವಾದ ದೈವವೇ! ಲಲಿತೆಯನ್ನು 
ಅಧೋಗತಿಯ ದಾರಿಯಲ್ಲಿ ನೂಕಿಬಿಟ್ಟಿಯಾ! ಮಾತೆ 
ಭುವನೇಶ್ವರಿ! ಹೆಜ್ಜೆ ಹೆಜ್ಜೆಗೆ ಉದ್ಭವಿಸುವ ಸಂಕಟಾನಲದಲ್ಲಿ 
ಬೆಂದು ಹೋಗುತ್ತಿರುವ ಈ ದೇಹದೊಳಗಿನ ಪ್ರಾಣವನ್ನು 
ಒಮ್ಮೆ ಕಡೆಗೆ ಮಾಡಬಾರದೇ ಅಮ್ಮಾ! ನೀನಾದರೂ ನನ್ನನ್ನು 
ಕಡೆಗೊಯ್ಯಬಾರದೇ ಈ ಹತಭಾಗ್ಕಳಾದ ಲಲಿತೆಯನ್ನು ತಾತಾ 
ಆಗ್ಗೆ ನೀವಾದರೂ ತುಂಡರಿಸಿ ಚೆಲ್ಲಿದ್ದರೇ.... 


ಉಂ 
-: ಪದ್ಮ :- 
° 

(ರಾಗ - ಕಾಲಿಂಗಡಾ - ತಾಲ.- ತ್ರಿತಾಲ) 
ಶಾಂತಾಕಾರನಾ ಶೌರ್ಯದ ತೇಜಾ 

ತಾ ತುಂಬುತಿರಲಿ ಭೂಮ್ಯಾಕಾಶರು 

ರಮಣಿಗೆ ರಾಹು ಗ್ರಹ ಹಿಡಿದಾಗ 

ಸಂಭ್ರಮವೇತಕೆ ಸತಿಗೆ ಸುಜಾತಾ 


ಹೀಗೆ ಮಾಡಲಿಕ್ಕೇ ಬೇಕು. ಹುಕಕುಮಾರನ 


ಗ 
ರಕ್ಷಣೆಯಾಗಲೇಬೇಕು. ಲಲಿತೇ! ನಶ್ವರವಾದ 
ದೇಹದಭಿಮಾನವನ್ನು ದೂಡಿಬಿಡು. ಪ್ರೇಮ 


ಭಾಂಡಾರವನ್ನೊಡೆದು ಬಿಡು. ಹೃದಯ ಮಂದಿರದಲ್ಲಿ 
ತೂಗಿಹಾಕಿರುವ ಮನೋಹರ ಸುಂದರವಾದ ಚಿತ್ರವನ್ನು 
ತೆಗೆದುಬಿಡು. ಹೃದಯಸ್ಥ ಮಂಗಲ ಚಿತ್ರಾ! ಪ್ರೇಮದ ಪವಿತ್ರ 
ಪರಮೇಶ್ವರಾ! ನಿನ್ನನಿರೂಪವನ್ನು ಪಡೆದು ಅಧೋಗತಿಯ 
ಗುಹೆಯಲ್ಲಿ ನಿನಗೆ ಕಾಣದಂತೆ ಕಾಲಹರಣ ಮಾಡುವೆ. 


ಲಲಿತಾ 


ವರ ಪ್ರದಾನ /! ೧೧೧ 


ಮನೋಹರ ಚಿತ್ರಾ ಈ ಲಲಿತೆಯನ್ನು ತ್ಯಜಿಸಿ ಬಿಡು. ಸುಂದರ 
ಚಿತ್ರಾ ಲಲಿತೆಯ ಸಲುವಾಗಿ ಚ್ಯುತಿಯನ್ನು ಹೊಂದಬೇಡ. 
ಭಾಗ್ಯಶಾಲಿಯ ಚಿತ್ರಾ ಭುವನೇಶ್ವರಿಯ ಕೃಪೆಯಿಂದ 
ಲಲಿತೆಯನ್ನು ಮರೆತು ಜಗತ್ತಿನ ಉದ್ದಾರ ಮಾಡು. 

ಹುಕ್ಕ ನಿನ್ನ ಪ್ರೇಮ ಪಾತ್ರಳ ದರ್ಶನ ತೆಗೆದುಕೋ,ಕೊಂಚ 
ಕಾಲದಲ್ಲಿಯೇ ನಾನು ಬರುವೆ. (ಹೋಗುವನು) 


ಮಹಾರಾಜ! ಪರಿಸ್ಥಿತಿಯ ಪ್ರಖರತೆಯಿಂದ ಹೃದಯವು ಕರಗಿ 


' ಕರಗಿ ರೂಪಾಂತರವನ್ನು ಹೊಂದಬಹುದೇ? ಈ ರೂಪಾಂತರ 


ಹೊಂದಿದ ಹೃದಯಕ್ಕೆ ಪಾಪವು ಸೋಂಕಬಹುದೇ? 
ಕುಮಾರಿಯ ಚಾಂಚಲ್ಕವನ್ನು ಚೆಲ್ಲಿಕೊಡದೇ 
ಪ್ರೇಮದತ್ತಾಪಹರಣ ಮಾಡಿದರೆ ಕುಮಾರಿಗೆ ಪಾಪವು 
ತಟ್ಟುವುದೇ.... 


ಲಲಿತೆ ಇದೆಲ್ಲವನ್ನು ಏತಕ್ಕೋಸ್ಕರವಾಗಿ ಕೇಳುತ್ತಿರುವಿ. 


ನಿಮ್ಮಿಂದ ನಿರೋಪವನ್ನು ಪಡೆಯುವದಕ್ಕಾಗಿ. 
ಲಲಿತೇ.... ಹೀಗೇಕೆ ಮಾತನಾಡುತ್ತಿರುವೀ...... 
ಮಹಾರಾಜ! ಓದಿಕೊಳ್ಳಿ. 


(ಓದಿ) ರಾಕ್ಷಸೀ ಹೃದಯದ ರೌದ್ರದಾಮನು ಕಡೆಗೆ ಕಾರಸ್ಥಾನ 
ರಚಿಸಿದನೇ... ನೀಚಾತ್ಮರು ಬೇಕಾದಂಥ ನೈಚ್ಯವನ್ನು ಪ್ರದರ್ಶಿಸಿ 
ತಮ್ಮ ದುಷ್ಟ ಇಚ್ಛೆಯನ್ನು ಪೂರ್ಣಮಾಡಿಕೊಳ್ಳುವರು. 
(ಉಸುರ್ಗರೆದು) ಲಲಿತೆ ನೀನೇನು ಮಾಡಬೇಕೆನ್ನುವಿ? 

ಅಬಾಲ ಹೃದಯವು ಸೂಚಿಸಿದಂತೆ ಮಾಡಲುದ್ಯುಕಳಾಗಿರುವೆ. 
ಮಹಾರಾಜ! ಪರಮೇಷ್ಠಿಯು ಪೃಡ್ವಿಯಲ್ಲಿ ಮಾನವ ರೂಪಿ 
ಸರ್ಪಗಳನ್ನು ಏಕೆ ಸೃಜಿಸಿರಬಹುದು. ಧರುಣಿಯಿದು 
ಭಂಗವಾಗಿ ಈ ಸರ್ವಕುಲವನ್ನು ರಸಾತಲಕ್ಕಿಳಿಸಬಾರದೇ 
ದೇವಾ। ತ್ರಿಲೋಚನಾ! ನಿನ್ನ. ಮೂರನೆಯ ನೇತ್ರದಿಂದ 


ಲಲಿತಾ 


ಲಲಿತಾ 


ವರ ಪ್ರದಾನ / ೧೧೨ 


ಪ್ರಲಯಾಗ್ನಿಯನ್ನುಸುರಿಸಿ ಈ ನೀಚರಪಿಂಡ ಮೂಲವನ್ನೇ 
ಸುಟ್ಟುಹಾಕಬಾರದೇ? 

ಲಲಿತಾ! ಪ್ರಾಕ್ಷನದ ಕರ್ಮವು ಪಾಪಮಯವಾಗಿದ್ದರೆ ಅದು 
ಈ ರೀತಿಯಾಗಿ ಮಾನವ ಪ್ರಾಣಿಯ ಬೆನ್ನು ಹತ್ತುವದು. 
ಈಗ ನೀನೇನು ಮಾಡಬೇಕೆನ್ನುವಿ ಸ್ಪಷ್ಟ ಹೇಳು. 
ಮಹಾರಾಜ! ರೌದ್ರದಾಮನಿಂದ ಆಗುವ 'ತಮ್ಮ ನಾಶವನ್ನು 
ತಪ್ಪಿಸುವದಕ್ಕಾಗಿ ಛೇ ಹಾಯ್‌ ಮಹಾರಾಜ. ಮುಂದಿನ 
ಶಬ್ದವನ್ನು ಉಚ್ಚರಿಸಲಾರೆ, ಮಹಾರಾಜ! ಈ ಪಾದ ಪದಗಳ 
ದೋಷವು ಪದರಿನಲ್ಲಿ ಬಿದ್ದರು ಚಿಂತೆಯಿಲ್ಲ, ಕನ್ನೆಯರು ನನ್ನ 
ಮೇಲೆ ದೂಷಣೆಯ ಮಳೆಗೆರೆದರೂ ಚಿಂತೆ ಇಲ್ಲ. ತಮ್ಮ 
ನಾಶ. ಛೇ! ಕಲ್ಪನೆಗೂ ಕೂಡಾ ಅಸಹ್ಯವೆನಿಸುವುದು. 
ಲಲಿತಾ! ನಿನ್ನ ಮನೋದಯವು ತಿಳಿಯಿತು. ನಿನ್ನ 
ದಿವ್ಯಪ್ರೇಮದ ಹೋಳಿಯನ್ನು ಮಾಡಬೇಕೆನ್ನುವಿಯಾ? 
ಲಲಿತೆಯ ಪ್ರೇಮವು ದಿವ್ಯ ಪ್ರೇಮವೇ ಅಲ್ಲಾ. ನಿಶ್ಚಯವಾಗಿ 
ಅಲ್ಲಾ. ಯಾವ ಪ್ರೇಮವು ತಮ್ಮನಾಶಕ್ಕೆ ಕಾರಣವಾಗಿರುವದು 
ಆ ಪ್ರೇಮವು ದಿವ್ಯ ಪ್ರೇಮವೇ... ಮಹಾರಾಜ! ತಮ್ಮ 
ಯಜ್ಞದಲ್ಲಿ ಪ್ರೇಮದ ಆಹುತಿ ಕೊಟ್ಟು ತಮ್ಮ ಜೀವವನ್ನು 
ಪಡೆಯುವುದು ಈ ಕುಮಾರಿಯ ಕರ್ತವ್ಯವಲ್ಲವೇ? 
ಓರ್ವ ಕುಮಾರಿಯ ಪ್ರೇಮವನ್ನು ಬಲಿಕೊಟ್ಟು ಮುಖವೆತ್ತಿ 
ಮೆರೆಯುವುದು ನನಗೆ ಬೇಕಾಗಿಲ್ಲ. 

ಮಹಾರಾಜ! ರಾಷ್ಟ್ರೋದ್ಧಾರಕನ ಜೀವಾಪಹರಣವನ್ನು 
ಮಾಡಿಸುವಂಥ ಪ್ರೇಮದ ನಾಶವಾಗಲಿಕ್ಕೇಬೇಕು. 

ಇದಕ್ಕೆ ನನ್ನ ಒಪ್ಪಿಗೆಯಿಲ್ಲಾ. 

ಮಹಾರಾಜ! ಕನ್ನಡ ಮಾತೆಯು ತಮನ್ನೇ ನೋಡುತ್ತ 
ಕಾಲಕಳೆಯುತ್ತಿರುವಳು. ಅವಳ ಉದ್ಧಾರವನ್ನು ಯಾರೆ? 
ಮಾಡುವರು? 


ಶ್ಯ 
aM 


ಲಲಿತಾ 


gl 
ah 


ವರ ಪ್ರದಾನ / ೧೧೩ 


ದೇಶಮಾತೆಯ ಸೇವೆಯನ್ನು ಮಾಡುವದಕ್ಕಾಗಿ ನನ್ನಂಥ 
ಸಹಸ್ರಾವಧಿ ಜನರು ಸಿದ್ಧದಾಗಿರುವರು. 


ಮಹಾರಾಜ! ಹಾಗೆನ್ನಬೇಡಿ ಹುಕ್ಕ ರಹಿತವಾದ ಭೂಮಿಯಲ್ಲಿ 
ಜೀವಿಸುವದು ನನ್ನಿಂದಾಗಲಾರದು. ಮಹಾರಾಜ! ನಾಡಿನ 
ಘಾತವನ್ನು ಮಾಡಿದ ಪಾಪವನ್ನು ಪದರಿನಲ್ಲಿ ಕಟ್ಟಿಕೊಳ್ಳಲಾರೆ. 


ಲಲಿತಾ! ಹುಕ್ಕನಿಂದ ಕನ್ನಡ ನಾಡಿನ ಸೇವೆಯಾಗಬಾರದೆಂದು 
ವಿಧಿ ಸಂಕಲ್ಪವಿದ್ದರೆ ನೀನೇನು ಮಾಡುವಿ. ವಿಧಿ ಸಂಕಲ್ಪವನ್ನು 
ಎದುರಿಸುವದು ಮಾನವರಿಗೆ ಶಕ್ಕವಿಲ್ಲ! ಲಲಿತಾ! 
ಹುಕ್ಕಾಭಿಮುಖವಾಗಿ ಹರಿಯುವ ನಿನ್ನ ಪ್ರೇಮ ಪ್ರವಾಹವನ್ನು 
ತಡೆಯುವುದು ನನ್ನಿಂದಾಗದು. 'ಹುಕ್ಕನು ದೇಹವನ್ನು 
ತ್ಯಜಿಸಲೇಬೇಕು. 


ಅಭದ್ರ ನುಡಿಗಳನ್ನು ನುಡಿಯಬೇಡಿ. ತಮ್ಮಭಾವೀ ಉತ್ಕರ್ಷದ 
ಚಿತ್ರವು ನನ್ನೀ ಯೋಜನೆಯಲ್ಲಿ ಪ್ರಶಿಬಿಂಬಿಸಿರುವದು: 
ಮಹಾರಾಜ ! ಮನಸ್ಸಿನಿಂದಲೂ, ಆಶೆಯು ಕಲ್ಪನೆಯಿಂದಲೂ, 
ಕಲ್ಪನೆಯು ಸ್ವಷ್ನದಿಂದಲೂ, ಸ್ವಪ್ನದ ಕಲ್ಪನೆಯಿಂದಲೂ 
ದೃಷ್ಟಿಗೋಚರವಾಗುತ್ತಿರುವ.. ಸೌಭಾಗ್ಯದ: ಚಿತ್ರವನ್ನು 
ನಶಿಸುವದು ನನ್ನಿಂದಾಗದಿದ್ದರೂ ಭವಿತವ್ಯತೆಗೆ ಮಿಕ್ಕಿರುವದಿಲ್ಲ 
ಆರ್ಯಕುಮಾರಿಯಾದ ದೇವಯಾನಿಯು ಒಮ್ಮೆ ತನ್ನ 
ಪ್ರೇಮವನ್ನು ಕಚದೇವನಿಗೆ ಒಪ್ಪಿಸಿದ್ದಿಲ್ಲವೇ? ಆದರೆ ಅವಳ 
ಭವಿತವ್ಯತೆಯು ಕ್ಷತ್ರಿಯನಾದ ಯಯಾತಿಯ ಪತ್ನಿ ಪದ 
ಶೃಂಖಲೆಗಳಿಂದ ಅವಳನ್ನು ಬಾಧಿಸಿತು. ಅವಳ ಛಿನ್ನ. 
ವಿಛಿನ್ನವಾದ ಹೃದಯವು ಹೇಗೋ ಕಾಲಹರಣ ಮಾಡಿತು. 


ಲಲಿತಾ! ಅಸಹ ವಾದ ವಿಕಾರಕ್ಕೆ ಅಸ್ಪದವನ್ನು ಕೊಡಬೇಡ. 
ಹುಕ್ಕನ ಆಯುಷ್ಯ ಸೂತ್ರವು ಜೀರ್ಣವಾಗಿದ್ದರೆ ಸ 


ಲಲಿತಾ 


tl 
aH 


ವರ ಪ್ರದಾನ / ೧೧೪ 


ಮಹಾರಾಜ! ಮಹಾರಾಜ! ಅಭದ್ರ ಶಬ್ದಗಳನ್ನು ಪುನಃ ಪುನಃ 
ಉಚ್ಚರಿಸಬೇಡಿ. ನಾನು ತಮ್ಮ ಕ್ಷಮೆಯನ್ನು ಬೇಡುವೆ. ಈ 
ಪಾಪಿಣಿಯನ್ನು ಕ್ಷಮಿಸಿ ಅಪ್ಪಣೆಯನ್ನು ಕೊಡಿ. 


ಆ ವೀಚಾತು ನಿನ್ನ ಪ್ರೇಮಭಾಂಡಾರವನ್ನು ಅಪಹರಿಸಿದ , 
ನಂತರ ನನ್ನ ಪ್ರಾಣಹರಣ ಮಾಡಲಿಕ್ಕಿಲ್ಲೆಂದು ಹೇಗೆ 
ತರ್ಕಿಸುವಿ! ಲಲಿತಾ! ಸದ್ಗುರುವಿನ ಪುಣ್ಯಪಾದವನ್ನು 
ಅವಲಂಬಿಸಿರುವ ನಾವು ಆತನ ಚರಣವನ್ನು ನಂಬಿ 
ಸುಮನಿರುವಾ! ಮಹಾತ್ಮಾಮಾಧವಾರ್ಯರ ಆಶೀರ್ವಾದದ 
ಶಕ್ತಿಯೇ ನಮ್ಮನ್ನು ಕಾಯುವದು. 


ಮಹಾರಾಜ! ಸದ್ಗುರುವಿನ ಸಾಮರ್ಥ್ಯದ ಬಗ್ಗೆ ಶಂಕೆಯನ್ನು 
ಎತ್ತಿರುವೆನೆಂದು ತಿಳಿಯಬೇಡಿ. ನಾನು ನನ್ನ ಕರ್ತವ್ಯ 
ಕರ್ಮವನ್ನು ಮಾಡಲಿಕ್ಕೇಬೇಕು. ಮಹಾರಾಜ! ನನ್ನ ಪ್ರೇಮ 
ನಿರ್ಮಲ ಪ್ರೇಮವಾಗಿದರೆ ಅದು ನನ್ನನ್ನು ನಿಮ್ಮೆಲ್ಲರನ್ನು 
ಎ KU ೬H 1“ 
ರಕ್ಷಿಸುವುದು ಮಹಾರಾಜ, ಅಪ್ಪಣೆಯನ್ನು ಕೊಡಿ. 


ಧನ್ಯ ಲಲಿತಾ ಧನ್ಯ. ನಿನ್ನ ಪ್ರೇಮಾರಾಧನವು 
ಅಪ್ರತಿಮವಿರುತ್ತದೆ. ದುರ್ದೈವದ ಜಾಲದಲ್ಲಿ ಸಿಕ್ಕಿ ಜಗತ್ತಿನಲ್ಲಿ 
ಪ್ರೇಮಭಂಗ, ಆಶಾಭಂಗ, ಮನೋಭಂಗಗಳ ಸುಳಿದಾಟವು 
ಅವ್ಯಾಹತವಾಗಿ ಸಾಗಿರುವುದು. ಪ್ರೀಯ್ದಜನರ ಮೇಲೆ 
ಪ್ರಾಪ್ತವಾಗುವ ಸಂಕಟವನ್ನು ದೂರಿಕರಿಸುವುದಕ್ಕಾಗಿ ತಾನು 
ಕಲ್ಪಿಸಿರುವ ಸುಂದರವಾದ ಪ್ರಪಂಚವನ್ನು ಧಿಕ್ಕರಿಸಿ ಸಂಸಾರ 
ರಹಿತವಾದ ವಿವಾಹ ಪಾಶದಿಂದ ಬಂಧಿತಳಾಗದ 
ಆರ್ಯಕುಮಾರಿಯ ಸ್ಪಾರ್ಥತ್ಕಾಗವೇ ನಿಜವಾದ ಸ್ಟಾರ್ಥತ್ಕಾಗ.. 
ಲಲಿತಾ! ವಿಕಸಿತವಾಗುವ ಗುಣ ಕುಸುಮದ ಪರಿಮಳವು 
ನಾಡಿನ ತುಂಬೆಲ್ಲ ಇಡಿಸಿ ಜನತೆಯ ಹೃದಯದಲ್ಲಿಯ ಸ್ವಾರ್ಥ 
ಮಾಲಿನ್ಯತೆಯನ್ನು ನಾಶಗೊಳಿಸಲಿ. 


ಭುಜಂಗ 


ಲಲಿತಾ 


ಲಲಿತಾ 


ಲಲಿತಾ 


ರೌದ್ರದಾಮ 


ವರ ಪ್ರದಾನ / ೧೧೫ 


ನಡೆ ಹುಕ್ಕಾ! ಇನ್ನುಳಿದ ವೇಳೆಯನ್ನು ಪರಮಾತನ ಧ್ಯಾನದಲ್ಲಿ 
ಕಾಲ ಕಳೆ. 

ದೈವದ ದುಶ್ಚಿತ್ರವೇ! ನಿನ್ನ ವಿಕ್ರಾರಾಳ 
ಪರಿಚಯವನ್ನು ಚೆನ್ನಾಗಿ ಮಾಡಿಕೊಟ್ಟೆ. 
ರೌದ್ರದಾಮಜಿ! ನನ್ನ ಅವಿಚಾರದ ವರ್ತನೆದಿಂದ ರೊಚ್ಚಿಗೆದ್ದ 
ತಮ್ಮಮನವನ್ನು ಶಾಂತ ಪಡಿಸಿ ಈ ಲಲಿತೆಯನ್ನು ಅಪರಾಧ 
ಸಹಿತವಾಗಿ ಕ್ಷಮಿಸಿರಿ. 
ಸ್ವಾಭಿಮಾನದ ಖಣಿಯೇ. ನಿನ್ನದ 


ಸ್ವರೂಪದ 


ರ್ಪ ದಮನವಾಯಿತೇ.... 


ದರ್ಪದಮನವಾಗಿ ಲಲಿತೆಯು 


'ಖಣಿಯಾಗಿರುವಳು. ಇದನ್ನು ಸ್ಪಷ್ಟೀಕರಿಸುವದಕ್ಕಾಗಿ 


ಇ Be ೮ 


ಲಲಿತೆಯು ತನ್ನ ಪ್ರೇಮ ದಾನಮಾಡಲು ಸಿದ್ಧಳಾಗಿರುವಳು. 
ರೌದ್ರದಾಮಜಿ! ಲಲಿತೆಯ ಶತಾಪರಾಧಗಳನ್ನು ಕ್ಷಮಿಸಬೇಕು. 


ನೀನು ನಿನ್ನ ಪ್ರೇಮವ ನ್ನು ದಾನ ಮಾಡುವೆಯಾ! ಅದನ್ನು 


ಸ 
ಹುಕ್ಕನಿಗೆ ಒ ಪ್ರಿಸಿದ್ದಿಯಷ್ಟೇ ಅದನ್ನು ನನಗೆ ಒಪ್ಪಿಸುವೆಯಾ? 
ನೀನು ಅದನ್ನು ದಾನ ಮಾಡುವೆಯಾ? ಯಾವದನ್ನು 
ಬಲಾತ್ಕಾರದಿಂದ ಕಸಿದು ಕೊಳ್ಳುವಷ್ಟು ಶಕ್ತಿಯು ಈ 
ಕರದಲ್ಲಿರುವಾಗ ನಿನ್ನ ದಾನವನ್ನು ಸ್ವೀಕರಿಸಲಿಕ್ಕೆ ಈ ಕರವನ್ನು 
ಮುಂದೆ 'ಚಾಚಬೇಕೇ.... 


ಬಲಾತ್ಕಾರದಿಂದ ವಶಪಡಿಸಿಕೊಂಡೆನೆಂದು ತಿಳಿಯಿರಿ. 


ಕೇವಲ ಕಲ್ಪನೆಯು ಮನಸ್ಸಿಗೆ ಆನಂದವನ್ನು ಕೊಡಲಾರದು. 
ನಾನು ಕೃತಿಯನ್ನು ಮಾಡಿ ಆನಂದ ಪಡೆಯುವಂಥ 
ಸ್ವಭಾವದವನು. ನಿನ್ನ ಉದ್ದಾಮ ವೃತ್ತಿಯ ಚಿತ್ರವನ್ನು ಕಣ್ಣಾರೆ 
ಕಂಡಿರುವೆ. ಬುದ್ಧಿಶೂನ್ಕಳೇ.... ವಿಷದ ಬಾಧೆಯಿಂದ 
ಒದ್ದಾಡುತ್ತಿದ್ದ ಮುದಿ ತಂದೆಯನ್ನು ಬದುಕಿಸಿಕೊಳ್ಳೆಂದು ಸಾಸಿರ 
ಸಲ ಹೇಳಿದಾಗ್ಯೂ ನೀನು ನಿನ್ನ ಉದ್ದಾಮ ವೃತ್ತಿಯನ್ನು 


ಲಲಿತಾ 


ರೌದ್ರದಾಮ 


ವರ ಪ್ರದಾನ! ೧೧೬ 


ಬಿಡಲಿಲ್ಲ. ಕುಮಾರಿಯಾದ ನೀನು ವಿವಾಹ ಸ್ತೀಯಂತೆ 
ಸ್ವಾಭಿಮಾನದ ಶಬ್ದಗಳ ಸುರಿಮಳೆ ಮಾಡಿದಿ. ಆ ವೇಳೆಯಲ್ಲಿ 
ಅಂಕುರಿಸದ ಕೋಮಲ ವೃತ್ತಿಯು ಈಗ ನಿನ್ನ ಹೃದಯದಲ್ಲಿ 
ಹೇಗೆ ಉದ್ಭವಿಸಿತು. ಲಲಿತೆ! ನಿನ್ನ ಸವಿಯಾದ ಶಬ್ದಗಳಿಗೆ 
ಸಹಜವಾಗಿ ಬಲಿ ಬೀಳ ತಕ್ಕಂಥ ಮನುಷ್ಯ ನಾನಲ್ಲ. ಲಲಿತೆ! 
ಪಾದರಕ್ಷೆಗಳನ್ನು ಪಾದದಲ್ಲಿರಿಸುವಂಥ ವ್ಯವಹಾರ 
ಮನುಷ್ಯನಾಗಿರುವೆ. 

ಪಾದರಕ್ಷೆಯ ಕಿಮೃತ್ತನ್ನೇ ನನಗೆ ಕೊಡಿ. (ರೌದ್ರದಾಮಜಿ!) 
ನಮ್ರತ್ವವನ್ನು ತಾಳಿರುವ ಈ ಲಲಿತೆಯು ವಿಷಾದ 
ಪಡಲಾರಳು. ನಾನು ಇಷ್ಟು ನಮ್ರತ್ವವನ್ನು ಎಂದೂ 
ತಾಳಿರಲಿಲ್ಲಾ. 

ಹೆಚ್ಚಾಗಿ ತೋರಿಸುವ ನಮ್ರತ್ವದಲ್ಲಿ ಮೋಸವಿರುವುದೆಂಬುದನ್ನು 
ನಾನು ಬಲ್ಲೆನು. 

ಹೀಗೆ ನುಡಿಯಬೇಡಿ. ಲಲಿತೆಯ ನಮ್ರತ್ವದಲ್ಲಿ ಕಪಟದ 
ಕಣವೂ ಕೂಡಾ ದೊರೆಯಲಾರದು. ರೌದ್ರದಾಮಜಿ! 
ನಿರಪರಾಧಿಯಾದ ಹುಕ್ಕರಾಯರನ್ನು ಬಿಟ್ಟುಬಿಡಿ. ಲಲಿತೆಯ 
ಪ್ರೇಮದ ಸ್ವಾಮಿಯಾಗಿರಿ. 

ಲಲಿತೇ! ಸ್ವಾಭಿಮಾನ ಸಂಪನ್ನರಾದ ಸ್ತ್ರೀ ಪುರುಷರು 
ಪರೋಪಕಾರಕ್ಕಾಗಿ ಸ್ವ-ಸುಖಕ್ಕೆ ತಿಲಾಂಜಲಿಯನ್ನು 
ಕೊಡುವರೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ, ನೀನು ಬಾಯ್ತೆರೆದು 
ಬೇಡುವ ಭಿಕ್ಷೆಯು ದೊರೆಯಲಾರದು. ತ್ಕಾಗದ ಭೋಗದ 
ಆನಂದವನ್ನು ಪಡಿಯಬೇಕೆಂಬ ನಿನ್ನ ಇಚ್ಛೆಯು 
ನೇರವೇರಿಸಲ್ಪಡಬಾರದು. ಹುಕ್ಕನು ಸಾಯಲೇಬೇಕು. ನಿನ್ನ 
ಕೌಮಾರ್ಯ ವ್ರತಭಂಗ ಮಾಡಿ ನಿನ್ನನ್ನು ವ್ಯಭಿಚಾರದ 
ದೋಷಕ್ಕೆ ಗುರಿಮಾಹುವೆ ಆಗ ಮಾತ್ರ ಆನಂದದಿಂದ 
ರೌದ್ರದಾಮನು ಕುಣಿದಾಡುವನು. 


ಲಲಿತಾ 


ಲಲಿತಾ 


ವರ ಪ್ರದಾನ / ೧೧೭ 


ರೌದ್ರದಾಮಜೀ! ಈ ಕುಮಾರಿಯನ್ನು ಕಳವಳ ಪಡಿಸಬೇಡಿ. 
ನಾನು ಸೆರಗೊಡ್ಡಿ ಬೇಡಿಕೊಳ್ಳುವೆ.ಶರಣಾಗತಳಾದ ಈ 
ಕುಮಾರಿಯನ್ನು ಕ್ಷಮಿಸಿ. ಅಭಯ ವಚನವು 
ದೊರೆಯುವವರೆಗೆ ಈ ಅಡಿಗಳನ್ನು ಅಶ್ರುಗಳಿಂದ 
ತೊಳೆಯುವೆನು. 


ತೊಳೆದು ಪಾದೋದಕವನ್ನು ತೆಗೆದು ಕೊಂಡಾಗ್ಕೂ ನಿನ್ನ 
ಇಚ್ಛೆಯನ್ನು ಪೂರ್ಣಗೊಳಿಸಲಾರೆನು. ಲಲಿತೇ! ಲಜ್ಜೆಯನ್ನು 
ನೀಗಿ ಮಾತಾಡಲಿಕ್ಕೆ ನಿನ್ನ ನಾಲಿಗೆಯು ಹೇಗೆ ಸಿದ್ಧವಾಯಿತು. 
ಬಾಣವು ಬಿಡಲ್ಪಟ್ಟ ಸ್ಥಳದಲ್ಲಿ ಅದರ ಗುರುತು ಕಾಣದಿದ್ದರೂ 


`ಅದು ನೆಟ್ಟ ಸ್ಥಳದಲ್ಲಿ ಗಾಯಬೀಳುವುದು. ಗಾಯವೂ 


ಗುಣವಾದರೂ ಅದರ ಕಲೆಯು ಕೊನೆಯವರೆಗೆ 


'ಉಳಿಯುವದು. ನೀನು ನನಗೆ ಕೃಷ್ಣ ಸರ್ಪವೆಂದು 


ಕರೆದಿದ್ದಿಯಲ್ಲವೇ? ಕೃಷ್ಣಸರ್ಪದಂತೆ ನಾನು ದುಷ್ಟನಿರಬಹುದು. 
ಆದರೆ ವಿಚಾರ ವಿಕಾರಗಳು ನನಗಿರುವವಲ್ಲವೇ? ಲಲಿತೆ! 
ಕಲ್ಲುಗಳನ್ನು ಒಗೆದೊಗೆದು ಕೃಷ್ಣಸರ್ಪವನ್ನು ಜಜ್ಜುವಾಗ ಕಲ್ಲಿಗೆ 
ವಿಷವು ಹತ್ತಿದರೆ ಅದಕ್ಕೆ ಹೊಣೆ ಯಾರು? ಲಲಿತೇ! ನನ್ನ 
ಮನವು ಕಲ್ಬಾಂತದವರೆಗೆ ರೂಪಾಂತರವನ್ನು ಹೊಂದಲಾರದು. 


ಮಹಾರಾಜ! ತಮ್ಮ ಹೃದಯವು ಕರಗಲಾರದೆ? 
ರೌದ್ರದಾಮಜೀ! ನೀವೇ ಈ ಪತ್ರವನ್ನು ಬರೆದಿರುವಿರಲ್ಲ. 


ಬರೆದಿರಬಹುದು. ಆದರೆ ಈಗ ನಿನ್ನ ಬಾಳಪುಟದ ಮೇಲೆ ' 
ಅಧೋಗತಿಯ ಬರಹವನ್ನು ಬರೆಯುವಷ್ಟು ಶಕ್ತಿಯು ಈಗ 
ನನ್ನ ಕರದಲ್ಲಿರುವದು. (ಪತ್ರ ಹರಿಯುತ್ರು ಹುಕ್ಕನು 
ಸಾಯಲೇಬೇಕು. ಅವಿವಾಹಿತಳಾದ ಲಲಿತೆಯನ್ನು 
ವ್ಯಭಿಚಾರದ ದೋಷಕ್ಕೀಡು ಮಾಡಲಿಕ್ಕೇಬೇಕು. 


ರೌದ್ರದಾಮಜೀ! ಹೃದಯವನ್ನು ಬಿಚ್ಚಿ ಎಷ್ಟು ಪರಿಯಾಗಿ 
ಹೇಳಿಕೊಂಡರೂ ತಮ್ಮ ಹೃದಯವು ದ್ರವಿಸಲಾರದೇ? 


ಲಲಿತೆ. 


ವರ ಪ್ರದಾನ / ೧೧೮ 


ನನಗೀಗ ಹೃದಯವೇ ಇಲ್ಲ ಲಲಿತೇ! ಹುಕ್ಕನು ಸಾಯಲೇಬೇಕು 
ಮತ್ತು ನಿನ್ನ ಕೌಮಾರ್ಯವು ವ್ರತ ಭಂಗವಾಗಲಿಕ್ಕೇ ಬೇಕು. 
€ಡಿ ರೌದ್ರದಾಮಜಿ! ಸೇಡನ್ನು ತೀರಿಸಿಕೊಳ್ಳುವದಕ್ಕಾಗಿ 
ರಾಕ್ಷಸೀ ಕೃತ್ಯವನ್ನು ಮಾಡಬೇಡಿ. ಮಾನವೀಯತ್ವವನ್ನು 
ದೂಡಬೇಡಿ. 
ಮಾನವೀಯತ್ವಾ! ದಾನವೀಯತ್ವಾ! ಇವುಗಳಲ್ಲಿಯ ಭೇದವು 
ನನಗೆ ಹೊಳೆಯಲಾರದು. ಮಾನವನ ಮಾಲಂಗಿಯು 
ಮಗುವಿಗೆ ಸ್ತನಪಾನ ಮಾಡಿಸುವಂತೆ ದಾನವನ 
ಹಿಡಂಬಿಯಾದರೂ ತನ್ನ ಮಗುವಿಗೆ ಸ್ತನಪಾನ 
ಮಾಡಿಸುವದಿಲ್ಲವೇ? ಆಮೇಲೆ ಒಬ್ಬಳಿಗೆ ಮಾನವ 
ಪ್ರಾಣಿಯೆಂದು ಇನ್ನೊಬ್ಬಳಿಗೆ ರಕ್ಕಸಿ ಎಂದು ಕರೆಯುವದೇಕೆ 
ನನ್ನ ದೃಷ್ಟಿಯಿಂದ ಅವರೀರ್ವರೂ ಸಮಾನ ಗುಣ ಉಳ್ಳವರು. 
ಲಲಿತೆ! ಹುಕ್ಕನು ಸಾಯಲೇಬೇಕು. 
ಥೂ ಪಾಪಾತ್ಮಾ! ಅಘೋರವಾದ ಕರ್ಮಗಳನ್ನು ಮಾಡಿ ನಿನ್ನ 
ನಲವತ್ತೆರಡು ವರುಷಗಳನ್ನು ರವರವ ನರಕದಲ್ಲಿ 
ಕೊಳೆಯಿಟ್ಟಿರುವಿ. ನೀಚಾ! ನಿನ್ನ ಕ್ಷಮೆಯನ್ನು ಬೇಡಿ 
ವ್ಯರ್ಥವಾಗಿ ವಾಣಿಯನ್ನು ಕೆಡಿಸಿಕೊಂಡೆನು. ಸ್ವಾರ್ಥದ 
ವಿಷವನ್ನು ಕಾರುವ ಮಾನವ ರೂಪಿ ಸರ್ಪಾ! 


ಲಲಿತೇ! ಬಲಾತ್ಕಾರದ ಶಸ್ತದ ಪ್ರಯೋಗಮಾಡಿ ಇಗೋ 


(ಬುರುಕಿಯಿಂದ) ತಡೆ ಮುಂದಕ್ಕೆ ಹೆಜ್ಜೆಯನ್ನಿಡಬೇಡ. 
ಇಲ್ಲವಾದರೆ ನಿನ್ನ ಶಿರವು ಭೂಮಿಯ ಮೇಲೆ ಬೀಳುವದು. 
ಯಾರು ನನ್ನನ್ನು ಬೆದರಿಸುವ ವ್ಯಕ್ತಿ ಇದಾವುದು? 
ನಾನು ಆರ್ಯಕುಮಾರಿಯ ಮಾನರಕ್ಷಣೆಗಾಗಿ ಪ್ರಾಣದ ಪರಿವೆ 
ಹಿಡಿಯದೇ ಧಾವಿಸಿ ಬಂದ ಆರ್ಯಕುಮಾರಿ. ನಿನ್ನ 
ತಂಗಿಯಾದ ಗೌರಾಂಬಿಕಾ. (ಬುರಕಿ ತಗೆಯುವಳು) 


ಗೌರಾಂಬಿಕಾ 


ಗೌರಾಂಬಿಕಾ 


ವರ ಪ್ರದಾನ / ೧೧೯ 


ಗೌರೀ! ನೀನ್ಹೇಗೆ ಕಾರಾಗೃಹವನ್ನು ಪ್ರವೇಶಿಸಿದಿ? ನೀನಾವ 
ಬಲದಿಂದ ನನ್ನನ್ನು ಅಡೈಸಿದಿ? 


ಆರ್ಯಕುಮಾರಿಯ ಧರ್ಮಬಲದಿಂದ. ಸತ್ಯದ, ಧರ್ಮದ, 
ನಿಷ್ಟೆಯ ಬಲದಿಂದ. ಬುಕ್ಕರಾಯರ ಪಾದ ಪುಣ್ಯ ಬಲದಿಂದ. 


ಹೀಗೋ! ಗೌರಿ! ಹುಕ್ಕನ ಪಾದ ಪುಣ್ಯವು ಲಲಿತೆಗೆ ದಿಕ್ಕು 
ತಪ್ಪಿಸಿತು. ಬುಕ್ಕನ ಪಾದ ಪುಣ್ಯವು ನಿನಗೆ ಬಿಕ್ಕೆ ಬೇಡಲು 
ಹಚ್ಚುವದು! ಗೌರೀ ಈ ರೌದ್ರದಾಮನ ಹೃದಯದ ಆಳವು 
ನಿನಗೆ ತಿಳಿಯಲಾರದು. 


ಅದು ನನಗೆ ತಿಳಿಯದಿದ್ದರೆ ಮತ್ತಾರಿಗೆ ತಿಳಿಯಬೇಕು. 
ರೌದ್ರದಾಮಾ! ಕಾಲಕೂಟನ ಮಾರಕ ಶಕ್ತಿಯನ್ನು 
ನಿವಾರಿಸುವುದಕ್ಕೆ ಅಮೃತವು ಕಾಲಕೂಟನ ತಂಗಿಯಾಗಿ ಹುಟ್ಟಿ 
ಬರಲಿಲ್ಲವೇ? ಹೋಗೋ ರೌದ್ರದಾಮಾ. ನಿನ್ನ ಕೃಷ್ಣ 
ವದನವನ್ನು ಕಟ್ಟಿಕೊಂಡು ಎಲ್ಲಿಗಾದರೂ ಹೋಗು. 
ರೌದ್ರದಾಮಾ ನನ್ನ ಕೈಯಲ್ಲಿ ಖಡವಿರುವವರೆಗೆ 
ರಾಜಕುಮಾರಿಯ ಕೂದಲೆಳೆಯು ಸಹ ಕೊಂಕಲಾರದು. 


ಮೊದಲು ಗೌರಾಂಬಿಕಾ ಪ್ರಾಣಹರಣ. ಆಮೇಲೆ 
ರಾಜಕುಮಾರಿಯ ಮಾನಹರಣ. ಪರದೇಶಿಯಾದ ನಿನಗೆ 
ಹೆಚ್ಚಿನ ಸ್ವಾತಂತ್ರ ಕೊಟ್ಟಿದ್ದುದರ ಫಲವಿದು. ಗೌರೀ! “ನಸ್ವ್ರೀ. 
ಸ್ವಾತಂತ್ರ ಮರ್ಹತಿ” ಎಂಬ ಉಕ್ತಿಯ ಸತ್ಯತೆಯು ಒಡೆದು 
ಕಾಣುತ್ತಿರುವದು. 


ಅಹಹ! ಮುಖದಿಂದ ಎಂಥಾ ಮುಕ್ತಾ ಫಲಗಳು 
ಉದುರುತ್ತಿರುವವು ರೌದ್ರದಾಮಾ! ಜೀವಾತನು 
ಸ್ವತಂತ್ರನಿರುವನು. ಸ್ವಾತಂತ್ರವೆ ಅವನ ಪ್ರಕಾಶ. ಸ್ವಾತಂತ್ರತೆಯೇ 
ಮಾನವ ಪ್ರಾಣಿಯ ಜನಸಿದ್ಧಅಧಿಕಾರ. ಇದೇ ಆತ್ಮಪ್ರಕಾಶ. 
ನಾನು ಈ ದಿವ್ಯ ಪ್ರಕಾಶದಲ್ಲಿ ನಿಜ ಕರ್ತವ್ಯವನ್ನು ಕಂಡಿರುವೆ. 


ಗೌರಾಂಬಿಕಾ 


ಭುಜಂಗ 


ಗೌರಾಂಬಿಕಾ 


ಭುಜಂಗ 


-ವರ ಪ್ರದಾನ / ೧೨೦ 


ಏನು ಮಾಡಲಿ (ಯೋಚಿಸಿ) ಹೀಗೆ ಮಾಡಬೇಕು. ಇದೇ 
ಯೋಗ್ಯ. ಇದೇ ಗೌರಿಗೆ ತಕ್ಕ ಪ್ರಾಯಶ್ಚಿತ. 


ಯಾಕೆ ಸರ್ವಾಧಿಕಾರಿಗಳೇ ಸುಮ್ಮಗೆ ನಿಂತಿರುವಿರಿ. ಬೆಳಕು 
ಬೀಳಲಿ ಮೌನ ವೃತ್ತಿಯೇಕೇ? 


ಕ್ಷಿಪ್ರದಲ್ಲಿಯೇ ಮೌನ ವೃತ್ತಿಯ ಕಾರಣವು ಗೊತ್ತಾಗುವದು. 
(ಸೀಟಿ. ಹೊಡೆಯುವನು) (ಭುಜಂಗ ಬರುವನು) 
ಭುಜಂಗರಾವ! ಮೊದಲು ಗೌರಿಯ ಸಮಾಚಾರ. ಆಮೇಲೆ 
ಮಿಕ್ಕವರ ಸಮಾಚಾರ. ಭುಜಂಗರಾವ! ಗೌರಿಯ 
ಸಮಾಚಾರವನ್ನು ತಕ್ಕೊಳ್ಳಲಿಕ್ಕೆ ನಿಮಗೆ ಸಂಪೂರ್ಣ 
ಅಧಿಕಾರವನ್ನು ಕೊಟ್ಟಿರುವೆ. 

ಹೀಗೆ ಭುಜಂಗನಿಗೆ ಅಜ್ಞಾಪಿಸಲಿಕ್ಕೆ ನಾನೇನು ನಿಮ್ಮಜಂಗಮ 


ಜಿಂದಗಿಯಲ್ಲ. ಸ್ವತಂತ್ರವಾದ ಅಧಿಕಾರದ ಮೇಲೆ ಯಾರ 
ಅಧಿಕಾರವೂ ನಡೆಯಲಾರದು. 

ಗೌರೀ! ನಿನ್ನ ವಾಗ್ಬಾಣಗಳು ನನ್ನ ಹೃದಯವನ್ನು ಅತ್ಯಂತವಾಗಿ 
ಚೂರ್ಣಿಕರಿಸುತ್ತಲಿವೆ. 

ಅಂತೇ ವಾಗ್ದಾಣಗಳನ್ನು ಬಿಡುತ್ತೇನೆ ಅದರೂ ನಿನ್ನ ಹೃದಯವು 
ಮಾತ್ರ ರೂಪಾಂತರ ಹೊಂದಲಾರದು. 

(ಕಿವಿಯಲ್ಲಿ ಭುಂಜಗರಾವ! ಗೌರಿಯನ್ನು ಹಂಚಿಕೆಯಿಂದ 
ಹಿಡಿಯಬೇಕು. ನಾನು ಹತ್ತುನಿಮಿಷಗಳಲ್ಲಿ ಬರುವೆ. ಗೌರೀ 
ಹುಕ್ಕ ಬುಕ್ಕರ ರಕ್ತ ಮಾಂಸವನ್ನು ಹಚ್ಚುವ ವರೆಗೆ ಹೃದಯದ 
ನಾಣುವು ಗುಣವಾಗಲಾರದು (ಹೋಗುವನು) 

ಗೌರೀ.... 

ಭುಜಂಗಾ.... 


ಖಡವನ್ನು ಕೆಳಗಿಡು. 
1ಡಿ ಯ 


ಮಾಧವ 
ರೌದ್ರದಾಮ 


ವರ ಪ್ರದಾನ / ೧೨೧ 


ಖಡವನ್ನು ಕೆಳಗಿಡು. 
೧ Ke 


ಪರಿಣಾಮವು ಒಳಿತಾಗಲಿಕ್ಕಿಲ್ಲ. 


` ಅದಕ್ಕೆ ನನ್ನ ಖಡ್ಗವೇ ಉತ್ತರವನ್ನು ಕೊಡುವದು. 


ಗೌರೀ! ಸುಮನೇ ದೇಹ ನಾಶಮಾಡಿಕೊಳ್ಳಬೇಡ. 
ಭುಜಂಗಾ! ಬುದ್ಧಿವಾದವು ಹಿಂದಾಗಲಿ ಕೃತಿಯು ಮುಂದಾಗಲಿ 
ಖಡದ ರುಚಿಯನ್ನು ತಕೊಳಲಿಕ್ಕೆ ಸಿದನಾಗು. 

ಗಿ ಪ ಕ ಕೆ ಇ 
(ಹುಕ್ಕನನ್ನು ತಕ್ಕೊಂಡು ಬರುವನು) ಗೌರೀ! ಇದೋ ನೋಡು. 


ಖಡ್ಗವನ್ನು ಕೆಳಗಿಡದಿದ್ದರೆ ಹುಕ್ಕನು ಪ್ರಾಣಕ್ಕೆರವಾಗುವನು. 


ನೀನೆಂಥ ನಿಷ್ಕರುಣಿಯು, ಕುಲ ಕಂಟಕನು, ದೇಶ ಘಾತುಕನು 
ತೆಗೆದುಕೋ ಖಡ್ಗವನ್ನು (ಖಡ್ಗ ಒಗೆಯುವಳು) 

ಕಟ್ಟಿರೀ ಗೌರಿಯನ್ನು... ಅನುಮಾನ ಮಾಡಬೇಡಿ. 
ಭುಜಂಗರಾವ! ಹುಕ್ಕನ ರುಂಡವನ್ನು ಚಂಡಾಡಲಿಕ್ಕೆ ಸಿದ್ಧರಾಗಿ 
ನಿಂತು ಕೊಳ್ಳಿರಿ ಲಲಿತೇ! ನೋಡುತ್ತಿರು ದೈವದ ವಿಚಿತ್ರ 
ಲೀಲೆಯನ್ನು (ಕಾರಾಗೃಹವನ್ನು ಒಡೆದು ಮಾಧವಾಚಾರ್ಯ, 
ಶಿವಾಂಗಿ, ಬುಕ್ಕ ಬರುವರು) 

ರೌದ್ರದಾಮಾ ! ನೋಡು ದೈವದ ವಿಚಿತ್ರ ಲೀಲೆಯನ್ನು 


ಎಲೋ! ನೋಡುತ್ತಿರುವಿರೇನು? ಎಲ್ಲರನ್ನು ತುಂಡರಿಸಿ ಚೆಲ್ಲಿರಿ. - 
ಕರಾಳ ತೂತೂರಿಯನ್ನು ಊದಿ ಹೆಚ್ಚಿನ ಸ್ಫನ್ಯವನ್ನು ಬರಮಾಡು. 
(ಕರಾಳ ತುತೂರಿ ಊದಲು ಹೋಗುವನು. ಬುಕ್ಕನು 
ತುತೂರಿಯನ್ನು ಕಸಿದು `ಕೊಳ್ಳುವನು) 
(ಖಡ್ಗಯುದ್ಧವಾಗುವುದು) (ಎಲ್ಲರೂ ಹೋಗುವರು) 
(ಮಾಧವನು ನಿಲ್ಲವನು) ಎಲೋ! ಹಾರುವನನ್ನು ಕಟ್ಟಿ ಹಾಕಿರಿ. 


ತ್ರಿಲೋಚನನನ್ನು ಸದೈವ ಧ್ಯಾನಿಸುವ ಶಿವಸ್ವರೂಪಿಯಾದ 
ಈ ಮಾಧವನನ್ನು ಬಂಧಿಸುವುದು ನಿಮಗೆ ಸಾಧ್ಯವೇ? 


'ಧರ್ಮಲಂಡನ ಸೇವೆಯನ್ನು ಮಾಡಿ ಮನುಷ್ಯತ್ವವನ್ನು 


ವರ ಪ್ರದಾನ / ೧೨೨ 


ತ್ರಿಶೂಲಧರನ ಪ್ರತಿಬಿಂಬವನ್ನು ಮುತ್ತುವದು 
ಸಾಧ್ಯವೆ? ಎಲ್ಲವೋ! ನನ್ನನ್ನು ಬಂಧಿಸುವಿರಾ! ಈ ರಾಕ್ಷಸನ 
ಸೇವೆಯನ್ನು ಮಾಡಿ ನೀವಾವ ಸುಖವನ್ನು 
ಸಾಧಿಸಿಕೊಂಡಿರುವಿರಿ. ನಿಮ್ಮನ್ನ, ನಿಮ್ಮಪರಿವಾರವನ್ನು, ನಿಮ್ಮ 
ನಾಡನ್ನು, ಪಾರತಂತ್ರದ ಕಾಡ್ಗಿಚ್ಚಿನಲ್ಲಿ ನೂಕುತ್ತಿರುವ ಈ 


ತೆ ನ್ನ 


ಕಳೆದುಕೊಳ್ಳುತ್ತೀರಿ. 
ಎಲೋ! ಹೀಗೇಕೆ ಕಲ್ಲು ಗೊಂಬೆಗಳಂತೆ ನಿಂತಿರುವಿರಿ. 
ಸರಕಾರ! ಇವರ ಮೇಲೆ ಕ್ಸ ಎತ್ತುವುದು ನಮ್ಮಿಂದ ಆಗದು. 


ಹೇಡಿಗಳೇ, ಖಡ್ಗಗಳನ್ನು ಕೆಳಗಿಟ್ಟು ಸೇವೆಗೆ ಶರಣು ಹೊಡೆದು 
ಹೋಗಿರಿ. ಮಾಧವಾರ್ಯನು ನಗುವನು) ನಗು, ನಗು ನಾವು 
ಮೂವರೆ ನಿನ್ನನ್ನು ಮಣ್ಣುಗೂಡಿಸುವೆವು. 


ಮೂವರೇಕೆ ನಿನ್ನಂಥ ಸಹಸ್ರಾವಧಿ ಕೀಟಕಗಳು ನನಗೇನು 
ಮಾಡುವವು. ಎಲೋ, ಮೂಢಾ! ಸ್ವಾರ್ಥಕ್ಕಾಗಿ ಭಗಿನಿಯ 
ಪ್ರೇಮವನ್ನು ತ್ಯಜಿಸಿದಿ. ಮಿತ್ರದ್ರೋಹವನ್ನು ಮಾಡಿದಿ. 
ಸ್ವಾರ್ಥಕ್ಕಾಗಿ ರಾಜ ನಿಷ್ಠೆಯನ್ನು ಕೊಲೆ ಮಾಡಿದಿ. ಕಡೆಗೆ ದೇಶ 
ಮಾತೆಯ ಜೀವಾಳಕ್ಕೆ ಕೊಡಲಿಯ ಪೆಟ್ಟನ್ನು 
ಹಾಕಲುದ್ಯುಕ್ತನಾಗಿರುವಿ. ಸ್ವಾರ್ಥಮದಿರೆಯ ಸೇವನೆಯಿಂದ 
ಎಚ್ಚರದಪ್ಪಿದ ಚಾಂಡಾಲಾ! ತಾಯಿ ತಂದೆಗಳನ್ನು ಪುನಃ 
ಪುನ್ನಾಮ ನರಕಕ್ಕೆ ಗುರಿಮಾಡಿ ಕತ್ತೆಯಂತ ಜೀವಿಸುವ ಜನಕ್ಕೆ 
ಧಿಃಕ್ಕಾರ. 


ಲ್ಫ ಟಿ q 
( 4 (ಓ( 
Yay 
ಗ್ದ 4 


| 


೯ 
ತ! 
tl 


ಕೆಂಜೋಡಿ 


ವರ ಪ್ರದಾನ / ೧೨೩ 


ನಿನ್ನ ಪುರಾಣ ಪ್ರಾರಂಭ ನವಾಯಿತೇ. 
ಅದಕ್ಕೋಸ್ಕರವಾಗಿಯೇ ಹಿಂದುಳಿದಿರುವೆ 
ಜೀವವನ್ನು ಕಳೆದುಕೊಳ್ಳುವದಕ್ಕಾಗಿ ಹಿಂದುಳಿದಿರು 


ಏತಕ್ಕೆ ಪುಟಿ ಪುಟಿದು ಬೀಳುವಿ? ನಿಮಯಂಥಾ ಪಾಪಿಗಳ 


ಖಡ್ಗವು ಈ ದೇಹವನ್ನು ಸ್ಪರ್ಶಿಸಲಾರದು. ಭುವನೇಶ್ವರಿ 
ಮಾತೆಯ ಆಶೀರ್ವಾದದ ವಜ್ರಕವಚವು ಈ 
ದೇಹಕ್ಕಿರುವುದು. ಪಂಪಾಪತಿಯ ವರದ ಹಸ್ತವು ನನ್ನ ಶಿರದ 


ಎ0 


ಮೇಲಿರುವದು. ಈ ಮಾಧವನನ್ನು MR ಅದಾವ 


ಈ ವಿಶ್ವದಲ್ಲಿರುವದು. ಪಾಪಾತ್ಮಾ! 
ಕಾ 
ಟ್ಲ 
ವಿ 


pe 
“ಲ 
ಕಾಲ ಬೆದರಿ ಗಮನಿಸುವಾ ಪಾಪಿಯಾ 
ಹರನ ಭಕುತಗೆ 
ಹರನಾಮಡ ಬಲವಿದು ಕಾಣು ! ಕುಜಾತಾ 


ಮುರಾರಿ ಪದ ಮಹಿಮೆಯ ನೋಡು 


೫ನೇ ಪ್ರವೇಶ 


ಸ್ಥಳ : ಉಪವನ, ಸಮಯ : ಪ್ರಾತಃಕಾಲ 


:ರಣ್ಣಾ! ಹುಕ್ಕದೋರಿನ್ನ ನೋಡಾಣ ಅಕ್ಕರತಿ ಬರತ್ಯೆತೆ. 
ಷ್ಟಆ ತ ಹೇಳಾಕ ಬರಾಣಿಲ್ಲ, ಹುಕ್ಕ ದೊರಿ ಸೆರೆಮನ್ಶಾಗ 
ಸಿಕ್ಕಾಗ ನಮ್ಮಎಲ್ಲಾರ ದಿಕ್ಕು ತಪ್ಪಿತ್ತು. ಹುಕ್ಕ ದೊರೆ ನೋಡಾಣ 
ಚಂದಪ್ಪನ ಕಂಡಂಗೆ ಆತು. 

ಟು 
ಕಂಜೋಡಪ್ಪಣ್ಣಾ! ಬುಕ್ಕದೋರಿ ಅಂತು ಬೆಲ್ಲದ ಅಚ್ಚು. 
ಹುಕ್ಕಪ್ಪ ಬುಕ್ಕಪ್ಪನವರು ಥೇಟ್‌ ರಾಮ ಲಚಮಣರು. ಎಣ್ಣಾ! 
ಗುರುಗಳಾದ್ರು ಕಡಿಮೇ... ಅಬ್ಬಬ್ಬಾ.... ಅವರ ದನಿ ಕೇಳಾಣ 


ಬೀರಣ 
ಣಿ 


ಕೆಂಜೋಡಿ 


ಬೀರಣ್ಣ 


ಕೆಂಜೋಡಿ 
ಬೀರಣ 
ಣ 


ಕೆಂಜೋಡಿ 


ವರ ಪ್ರದಾನ / ೧೨೪ 


ಒಬ್ಬರಾರ ತಲಿ ಬಾಗಿಸದೆ ಉಳಿಯಾಣ. ಯಣ್ಣಾ! ಹುಕ್ಕ 
ಬುಕ್ಕಪ್ಪದೊರೆಗಳಿಗೆಲ್ಲಾ ವಿದ್ಯಾ ಗುರುಗೋಳು ಕಲಿಸ್ಕಾರಂತ. 
ಶಿವಾಂಗೆವ್ವ ಹೇಳತ್ತಿದ್ದಳು ಬಾಣಾ ಬಿಡಾಕ, ಪಟ್ಟಾ ತಿರವಾಕ 
ಕುದರಿಮ್ಕಾಗ ಕುಂಡ್ರಾಕ ಇದ್ದಾ ಮಾಡಾಕಯಿಟ್ಟಿ 
ಇದ್ಯಾಕಲಿಸ್ಕಾರಪಾ. 


ಮಲಸರ್ಜಾ! ಮೊನ್ನೆ ಹುಕ್ಕ ದೊರಿನ್ನ ಬಿಡಿಸಿಕೊಂಡು 
ಬಂದೇವಲ್ಲಾ ಆಗ್ಗೆ ಗುರುಗಳು ಸಂಭ್ರಮದಿಂದ ಬಪ್ಪರೆ ಬೀರಾ! 


`ನಿನಗೆ ಕಲ್ಕಾಣ ಆಗಲಿ ಅಂತಾ ಬೆನ್ನ ಚಪ್ಪರಿಸದರಪಾ. ಆಗ 


ಇಟ್ಟ ಆನಂದಾತು. 


ಆಗದೇನು ಮಾಡೀತು ನಿನ ಮಂಜಾಳ ಹೋಗಲಿ 
ಗುರುಗೋಳು ಅಂತಿಂಥವರ ಬಾಳ ಅಂತಃಕರಣ ಮಾಡತಾರ. 


ಕೆಂಜೋಡೆಪ್ಪಣ್ಣಾ! ಗುರುಗೋಳ ಪರಬಾವರ ಕಡಿಮೇ. ಮೊನ್ನೆ 
ಗುಡ್ಡದಾಗ ಶಿಂಯಾನ ಕಾಲಾಗ ಮುಳ್ಳು ತಕ್ಕೊಂತ ಕುಂತಿದ್ರು 
ಸಿಂಯ್ಯಾ ಸುಮಾಕ ಬೆಕ್ಕಿನ್ಹಾಂಗ ಬಿದ್ದಿತ್ತಪಾ. ಅದನ್ನ ನೋಡಾಣ 
ಕಣ್ಣಾಗ ನೀರು ದಳಾದಳಾ ಬಿದ್ದುವಪಾ ಗುರವಿನ ಪಾದ 
ಪರಭಾವ ಇಷ್ಟಂತ ಹೇಳಾಕ ಬರಾಣಿಲ್ಲ. 


ಬೀರಣ್ಣಾ ! ಇದಕಿನ ಹೆಚ್ಚಿನ ಚಮತ್ಕಾರಾ ನೋಡಿನಿ. 
ಯಂಣ್ಣಾ! ಗಡಾ ಹೇಳು ಅದೇನು? 


ಬೀರಣ್ಣಾ! ಆ ಮಾತಂಗಿ ಕೊಳದಾಗ ಅಬಬ ಮೈಮ್ಯಾಗ ಇನ್ನೂ 
ಮುಳ್ಳು ಬರತೈತೆ. ಆ ಮಾತಂಗಿ ಕೊಳದಾಗ ತೊಪ್ಪಲಾ ತರಾಕ 
ಹೋಗಿದ್ದೆ. ಮಕಾ ಮಕಾ ಮೂರಾಚೆಂಜಿಯ್ಯಳ್ಳಾ ಹುಕ್ಕಪ್ಪ 
ದೊರಿಸುಮಾಕ ಎದುರಿಗೆ ಕುಂತಿದ್ದು. ಗುರುಗೋಳು ಚಕಳಿ 
ಮಕಳಿ ಹಾಕಿಕೊಂಡು ಕಣ್ಣ ಮುಚಿಕೊಂಡು ಅತಂರ್ಲೆ 
ಕುಂತಿದ್ರಿಪ್ಪಾ! ಚೇ.... ಚೇ....ಚೇ.... 


ಬೀರಣ 
ಣಿ 
ಕೆಂಜೋಡಿ 


ಮಲಸರ್ಜ 
(್‌ಿ 


ಬೀರಣ್ಣ 
ಣ 


ಮರಾಳ 


ಬೀರಣ್ಣ 
ಣ 


ಮರಾಳ 


ಬೀರಣ 
ಣಿ 


ವರ ಪ್ರದಾನ / ೧೨೫ 


ಅಂತರಲೇ ಕುಂತಿದ್ದರ$5 ಬಾಗು 
ಅಂತರ್ಲೆ ಕುಂತ ಬಿಟ್ಟಿದ್ದರಪಾ 


ಬೀರಣ್ಣ ಗುರುಗೋಳ ಹೆಸರು ತಗೊಂಡು ಅಂಗಾರ 
ಹಚಗೊಂಡು ಮೈಯಾಗಿನ ಜಡ್ಡು ಕಿತ್ತಿಹೋಗತೈತೆ ಏನ ನಿನ 
ಮಂಜಾಳ ಹೋಗಲಿ. ಈಗ ಆಡ ಕುರಿಗಳು ಎಟ್ಟಾರು ಹಿಂಡಾಕ 
ಹತ್ಕಾವೋ.... ಆ ನಮ್ಮ ಸಣ್ಣ ಕಳಗಿ ಅಂದರೇನು ಸರತಿಗೆ 


'ವಿದ್ಯಾಡ್ಡ ಚರಗಿ ಹಾಲ ಹಿಂಡತೈತ. 


ಹೌದು ಮಲ್ಲಸರ್ಜಾ! ನಮ್ಮ ಕುರಿಯಾಡ ಐತೆಲ್ಲಾ ಕೊಡಾ 
ಹಾಲು ಹಿಂಡತೈತೆ ಈ ಗೇನಪಾ ಸಿಕ್ಕಾಂಗ ಹಾಲ ಕುಡಿಯಾಣ 
ಶಕ್ತಿ ಬೆಳಸಾಣಾ. (ಮರಾಳ ಬರುವನು) 


ಬೀರಣ್ಣಾ! ಪಟ್ಟಾ ತಿರುವಲಿಕ್ಕೆ ಎಲ್ಲರಿಗೂ ಸರಿಯಾಗಿ 
ಬರುವದೇ? 


ಮರಾಳಪ್ಪಾ ಬರದ ಏನ ಮಾಡೀತು ಮನಸ್ಕಾಗ ಮಿಕೈತೆ ನಂ 
ಕೆಂಜೋಡಪ್ಪಾ ಯಿನ್ನೂರ ಆಳಿಗೆ ಕಲಿಸಿ ತಯಾರ ಮಾಡ್ಕಾನ. 


ಬೇಗನೇ ಯುದ್ಧಕ್ಕ ಹೊರಡಬೇಕಾಗುತ್ತದೆ. 


ಬೇಕಾದರ ಇವತ್ತಯುದ್ಧಕ ಹೊರಡೋಣ. ಮೊನ್ನೆ ಒಷ್ಮೊಕ್ಕೆ 
ತೋರಿಸ್ಕವ. ಈ ಸಾರ ರೌದ್ರಪ್ಪ ಮಂತ್ರಪ್ಪನ ಹೊಟ್ಟೆ 
ಹಾರಿಸಬೇಕು. ದೊಡ್ಡ ಯುದ್ದ ಆಗಲಿ ಮರಾಳಣ್ಣಾ ! ಕುರುಬ 
ಮಕ್ಕಳು ಕದನಕ್ಕಂಜತಾರ ಅಂತ ತಿಳಿದಿಯೇನ. 


ಯುದ್ಧವೆಂದರೆ ಹುಡಗರ ಆಟವಲ್ಲಾ ಬೀರಣ್ಣ ಆನೆಗುಂದಿಯ 
ಗಂಡಾಳುಗಳು ಯುದ್ಧಕಲೆಯನ್ನು ಬಲ್ಲಿದವರು ನೀವು 
ಹೊಸಬರು. 


ಹೊಸಬರು ಹೊಸಬರು ಅಂದ್ರೇನು? ಹೊಸಬರು 
ಹಳಬರಾಗುವರು ಆ ಮಕ್ಕಳ ಹುಟ್ಟಿದ ಗಳಿಗ್ಗೆ ಹುಲಿಗೆಜ್ಜೆ 


ವರ ಪ್ರದಾನ / ೧೨೬ 


ಕಟ್ಟಿದರೇನು? ಯಣ್ಣಾ ನೀ ಅದ್ರೂ ನುರಿತ ಗಡಿಯೇ ಬೇಕಾದ್ರ 
ನನ್ನಗೂಡ ಕತ್ತಿತಿರುವು ಪ್ರತಿ ಏನು? ಆಗಲಿ ಒಂದ ಕೈನೋಡು 
ಮತ್ತ 

ನೀವೆಲ್ಲರೂ ಶೌರ್ಯ ತೋರಿಸಿದರೇನೇ ನಿಮ್ಮ ನಾಡಿಗೆ 
ಹೌದಪ್ಪಾ! ಅಂದಲ್ಲೆ ತಲೆ ಹೋಗಲಿ, ಮನಿ ಹೋಗಲಿ 
ಹಂಪೆಪ್ಪನ ಹೆಸರು ತಗೊಂಡು ಕಾದಾಡೋಣ. ನಾಡಿನಾಗ 
ಬಂಟರಾಗಿ ಗುರುಗಳು ಹೇಳಿದಂಗ ಹೊಸ ರಾಜ್ಯದ 
ಹುಟ್ಟಿಸೋಣ. ಭೂಮಿತಾಯಿ ನೆಟ್ಟಿಗಿದ್ದರ ಎಲ್ಲಾ ನೆಟ್ಟಗೆ. 
ಹುಕ್ಕಪ್ಪದೊರಿಗಳು ಅರಸರಾದರ ನಾಡನ್ಯಾಗ ಕೊರತಿಯೇನು? 
ಆ ಮ್ಯಾಗ ಎಲ್ಲಿ ನೋಡಿದರು ನಾಡಿನ್ಮಾಗ ಸಂಭ್ರಮ, ಸಂಭ್ರಮ. 
ಗುರುಗೋಳು ಹೇಳ್ತಾರ ನಮ್ಮನಾಡಿನ್ಯಾಗ ಬಂಗಾರದ ಹೊಗಿ 
ಹಾವುತೈತಂತ. 

ಹಂಪೆಪ್ಪನ ಪುಣ್ಯದಿಂದ ಅಟ್ಟಾದರೆ ಕೇಳತೀಯೇನು? ಬಂಗಾರ 
ಕುಡರೆ ಕಬ್ಬಿಣಾಗಿ ಹೋಗಲಿ (ಜೈ ಭುವನೇಶ್ವರಿ) 

ಏ ಗುರುಗಳು ಬಂದಂತೆ ಕಾಣತೈತ (ಮಾಧವ ಬರುವನು) 
ಎಲೋ ನಿಮ್ಮ ಜನರೆಲ್ಲರೂ ಕೂಡಿರುವಿರೋ 

ಹೂಂದ್ರಿ ದ್ಯಾವ್ರ ಎಲ್ಲಾ ಬಂದಬಿಟ್ಟಾರ ಮರಾಳಪ್ಪ ದಿನಾ 
ಅವರಿಗೆ ಕತ್ತಿ ತಿರುವಾತ ಕಲಿಸತಾರ 

ನೀವೆಲ್ಲರು ಕತ್ತಿಯನ್ನು ತಿರುವಿರಿ ನೋಡುವಾ 

ಹೂನ್ರಿ ದ್ಯಾವರ. ಎಲೋ ಎಲ್ಲಾರೂ ಬರ್ಕೋ (ಪದವನ್ನುತ್ತ 
ತಿರುವರು) 

ಭಾಪು! ಭಾಪು! ವೀರರೇ ನೀವು ನಿಜವಾಗಿಯೂ ಕೀರ್ತಿಯನ್ನು 
ಹೊಂದುವಿರಿ. ಹೋಗಿರಿ ಎಲೋ ನೀವು ಯುದ್ದಕ್ಕೆ ಬೇಗನೇ 
ಹೊರಡಬೇಕಾಗುವುದು. 


ಕೆಂಜೋಡಿ 


ಮಾಧವ 


ಬುಕ್ಕ 


ಕರಾಳ 


ರೌದ್ರದಾಮ 


ವರ ಪ್ರದಾನ / ೧೨೭ 


ಹಂಗೂ ಅಗಲಿ ದ್ಯಾವರು ನಮ್ಮದಂತೂ ತಯಾರೀನ$ _ 
(ಹೋಗುವರು) 
ಮರಾಳಾ.. ಮರಾಳಾ... ಬುಕ್ಕನನ್ನು ನು ಇತಕಡೆ ಕಳುಹಿಸಿಕೊಡು 


(ಮರಾಳ ಹೋಗುವನು) ಭಗವಾನ್‌ ಶ್ರೀರಾಮಚಂದ್ರನು 
ಕಪಿಸ್ಫನ್ಯ ಸಹಾಯದಿಂದ ವಿಜ ಯವನ್ನು ಸಂಪಾದಿಸಿದಂತೆ 
ನನ್ನಹುಕ್ಕನು ಕುರುಬ ಜನರ ಸಹಾಯದಿಂದ ನಿಶ್ಚಯವಾಗಿ 


ವಿಜಯವನ್ನು ಸಂಪಾದಿಸುವನು (ಬುಕ್ಕನು ಬಂದು 


- ನಮಸ್ಕರಿಸುವನು) ಕುಮಾರಾ! ನೀನು ವೇಷಾಂತರದಿಂದ 


ಯಿ 


`ಆನೆಗುಂದಿಗೆ ಹೋಗಿ ಗೌರಾಂಬಿಕೆಯನ್ನು ಕಂಡು ಯಾವತ್ತೂ 


: ಪರಿಸ್ಥಿತಿಯನ್ನು ತಿಳಿದುಕೊಂಡು ಬಾ. 


ಮಹದಾಜ್ಞೆ (ಹೋಗುವನು) 


ಬ 


೬ನೇ ಪ್ರವೇಶ 
(ಸ್ಥಳ : ರೌದ್ರದಾಮನ ವಿಲಾಸ ಮಂದಿರ) 


(ಉಸುರ್ಗರೆದು) ಒಂದು ವಾರ ಕಳೆದುಹೋಯಿತು. 
ಶಿವಾಂಗಿಯ ಸುದ್ದಿಯೇ ಇಲ್ಲ. ಗೌರಿಯ .ಉಗ್ರಸ್ವರೂಪವು 
ಇನ್ನು ಕಡಿಮೆಯಾಗಿಲ್ಲ. ಮಲೀಕ ನಾಯಬನ ಉಪಟಳವು 
ಹೆಚ್ಚಾಗಿ ಬಿಟ್ಟಿದೆ. ಅತ್ತ ಹುಕ್ಕನು ಕುರುಬರನ್ನು ಕೂಡಿ 
ಹಾಕುತ್ತಿರುವನು. ಪದಚ್ಕುತನಾದ ವರಂಗೊಳದಿಂದ 
ಕೃಷ್ಣದೇವನು ತನ್ನ ಸೃನ್ಯದೊಡನೆ ಬಂದು ಹುಕ್ಕನನ್ನು 
ಕೂಡಿಕೊಂಡಿರುವನಂತೆ. (ಕರಾಳ ಬರುವನು) 


ಪ್ರಧಾನಜೀ! ಶಿವಾಂಗಿಯ ಸುಳಿವೇ ಹತ್ತಲೊಲ್ಲದು 


ಕರಾಳಜೀ! ನಿನ್ನ ಹುಚ್ಚುತನದ ಪ್ರೇಮವೇ ನನ್ನ ಕಾರಸ್ಥಾನದ 
ನಾಶಕ್ಕೆ ಕಾರಣವಾಯಿತು. ಚತುರೆಯಾದ ಶಿವಾಂಗಿಯ ಚಪಲ 


ವರ ಪ್ರದಾನ / ೧೨೮ 


ನೇತ್ರ ಕಟಾಕ್ಷಕ್ಕೆ ನಿನ್ನ ಮನಸ್ಸು ಮೋಹವನ್ನು ತಾಳಿ ಎಲ್ಲ 
ಗುಪ್ತ ಸಂಗತಿಗಳನ್ನು ಹೊರಗೆಡವಿ ಬಿಟ್ಟಿತು. ಕಾಲಕಾಲಕ್ಕೆ 
ಸರಿಯಾಗಿ ಬಂದು ನಿನ್ನಿಂದ ಗುಪ್ಪವೃತ್ತಾಂತವನ್ನು 
ತಿಳಿದುಕೊಂಡು ಹೋಗಿ ಮಾಧವನಿಗೆ ತಿಳಿಸುತ್ತಿದ್ದಳು. ಅಂತೇ 
ನನ್ನ ಒಂದಾದರೂ ಕಾರಸ್ಥಾನ ಕೈಗೂಡಲಿಲ್ಲ. ನೀಚಾ! 


ಸರಕಾರ! ಇದೊಂದು ಸಲ ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ 
ಕಾಪಾಡಬೇಕು. 


(ಸ್ವಗತ) ಇವನ ಮೇಲೆ ಸಿಟ್ಟಾಗಿ ಮಾಡುವದೇನು? (ಪ್ರಕಟ) 
ಕರಾಳಾ ಇನ್ನು ಮುಂದೆ ಮಾತ್ರ ಶಿವಾಂಗಿಯ ಮೋಹ 
ಜಾಲದಲ್ಲಿ ಬೀಳಬೇಡ. ಇರಲಿ ಕರಾಳಾ! ಉತ್ತರದೇಶದಿಂದ 
ಬಂದಿರುವ ಮಂಗಲ ಮೂರ್ತಿಯೆಂಬ ಜ್ಯೋತಿಷಿಯು ಆರ್ಯ 
ವಿದ್ಯಾಶಾಲೆಯಲ್ಲಿ ಇಳಿದು ಕೊಂಡಿರುವನು. ನೀವು ಸ್ವತಃ 
ಹೋಗಿ ಆತನನ್ನು ಕರೆದುಕೊಂಡು ಬನ್ನಿ. ಆತನು ನಿನ್ನೆ ನನ್ನ 
ಕೆಲ ಪ್ರಶ್ನೆಗಳಿಗೆ ಸಮಾಧಾನಕರವಾದ ಉತ್ತರಗಳನ್ನು 
ಹೇಳಿದನು. ಅವನ ವಿಷಯವಾಗಿ ವಿಶ್ವಾಸವು ನನ್ನಲ್ಲಿ 
ಹುಟ್ಟಿರುತ್ತದೆ. ನಾನು ಅವನ ಕಡೆಯಿಂದ ಒಂದು ಕಾರ್ಯದ 
ಶುಭ ಮುಹೂರ್ತವನ್ನು ಈ ದಿನ ತೆಗೆಯಿಸುವೆ. 


ಪ್ರತಿನಿಧಿಗಳ ಆಗಮನವಾಗುವುದಿದೆ. 
ಒಳ್ಳೆದು ಕರಾಳಜಿ! ಲೆಕ್ಕಪತ್ರಗಳು ಸಿದವಾಗಿರುವವಷೇ? 
೪ ಕರು [oy ಲಿ 


ನಾನು ಅವುಗಳನ್ನು ಸಿದ್ಧಪಡಿಸಿ ಒಂದು ವಾರವಾಯಿತು. ಇಡೀ 
ದೇಶದ ಲೆಕ್ಕವನ್ನು ಮೂರು ದಿವಸಗಳಲ್ಲಿ ಸಿದ್ಧ ಪಡಿಸುವಷ್ಟು 
ಶಕ್ತಿಯು ನನ್ನ ಲೆಕ್ಕಣಿಕೆಯಲ್ಲಿರುವುದು. ಸರಕಾರ! ಕಾಳಿದಾಸನು 
ಕಾಳಿಕಾದೇವಿಯ ವರದಿಂದ ಸುಪ್ರಸಿದ್ಧ ಕವಿಯಾಗಿ ಹೋದನು. 
ನಾನು ನಿಮ್ಮ ಆಶ್ರಯದಿಂದ ಸುಪ್ರಸಿದ್ಧ ಕರಣಿಕನಾಗಿ 
ಹೋಗುವೆನು. 


ಸಿಪಾಯಿ 


ಮಲೀಕ 


ಮಲೀಕ 


ರೌದ್ರದಾಮ 
ಮಲೀಕ 


ರೌದ್ರದಾಮ 


ಮಲೀಕ 


ವರ ಪ್ರದಾನ / ೧೨೯ 


ಸಾಕುಮಾಡು, ನಿನ್ನ ವಿದ್ಧೆಯು ಸೀತಾ ನದಿಯಂತೆ ಗುಪ್ತವಾಗಿ 
ಪ್ರವಹಿಸಲಿ. ಮೊದಲು ಲೆಕ್ಕದ ಹೊತ್ತಿಗೆಗಳನ್ನು ತೆಗೆದುಕೊಂಡು 
ಬಾ. ನಾನು ಪ್ರತಿನಿಧಿಗಳನ್ನು ಕರೆದುಕೊಂಡು ಬರುವೆ (ಕರಾಳ 


'ಹೋಗುವನು) ಎಲೋ ಯಾರಿರುವಿರಿ.... (ಸಿಪಾಯಿ 


ಬರುವನು) ಎಲೋ ಕಂಪಲಿಯ ಸರಕಾರ ಬರುವದು 
ಯಾವತ್ತೂ ವ್ಯವಸ್ಥೆಗಳನ್ನು ಚನ್ನಾಗಿ ಮಾಡಬೇಕು. (ಸಿಪಾಯಿ 
ಹೋಗುವನು) (ರೌದ್ರದಾಮನು ಮಲೀಕ ನಾಯಬನನ್ನು 
ಕರೆತರುವನು) 

ಸರಕಾರವು ಹೀಗೆ ದಯಮಾಡಿಸಬೇಕು. 

ಹವೆಯಲ್ಲಿ ಉಷ್ಣತೆಯು ಹೆಚ್ಚಾಗಿಲ್ಲವೇ? ಉತ್ತರ 
ಹಿಂದುಸ್ಥಾನಕ್ಕಿಂತ ದಕ್ಷಿಣ ಹಿಂದೂಸ್ಥಾನದಲ್ಲಿ ಶೆಕೆಯು 
ವಿಶೇಷವಾಗಿ ಕಾಣುತ್ತದೆ. 

ಅಹುದು ಖಾನಸಾಹೇಬ! ಇನ್ನೂ ಕೆಳಗಿನ ಸೀಮೆಯಲ್ಲಿ 
ಉಷ್ಣತೆಯು ಹೆಚ್ಚಾಗಿರುವುದು (ಸಿಪಾಯಿಯು ಪೇಯಗಳನ್ನು 
ತಂದು ಕೊಡುವನು) 

ರೌದ್ರದಾಮಜೀ! ಇನ್ನು ಎರಡು ತಾಸು ಹೊತ್ತು ಏರಿಲ್ಲ 
ಈಗಾಗಲೇ ಬಿಸಿಲು ಹೆಚ್ಚಾಗಿದೆ. (ಪೇಯ ಕುಡಿಯುವನು) 
ಸುಲ್ತಾನರ ಮುಕ್ಕಾಂನಿಂದ ಹುಕುಂ ಬಂದಿದೆ. , 
ಅದೇನಿರುವದು. 

ಬಾವುದ್ದೀನರ ಬಂಧ ಮುಕ್ತಮಾಡಿದ ದೋಷಿಯನ್ನು ಖೈದು 
ಮಾಡಿ ಕಳುಹಿಸಬೇಕೆಂದು ಹುಕುಂ ಕೊಟ್ಟಿರುವರು ಮತ್ತು 
ಕಾರಗೃಹದ ಅಧಿಕಾರಿಯನ್ನು ಸಹ 

ಕಾರಾಗೃಹದ ಅಧಿಕಾರಿಯನ್ನು........ 


ಅಹುದು ಅದರಲ್ಲಿ ಆತನ ಅಂಗವಿರುವದೆಂದು ಸರಕಾರಕ್ಕೆ 
ಸಂಶಯ ಬಂದಿರುವುದು. ರೌದ್ರದಾಮಜೀ! ಯಾವನಿಗೋಸ್ಕರ 


ಮಲೀಕ 
ರೌದ್ರದಾಮ 


ಮಲೀಕ 


ವರ ಪ್ರದಾನ / ೧೩೦ 


ಸುಲ್ತಾನರು :ದಂಡೆತ್ತಿಬಂದಿದ್ದರು. ಅಂಥವನನ್ನು ಬಂಧ 
ಮುಕ್ತಮಾಡಿದ ದೋಷಿಯು ಸಣ್ಣಪುಟ್ಟ ಅಪರಾಧಿಯೇ.... 
ಅಪರಾಧಿಯ ಪತ್ತೆ ಆಗದಿದ್ದರೆ ನೀವು ಕೂಡಾ 
ಸಂಕಟಕ್ಕೊಳಗಾಗಬಹುದು. 


ಅಂತೆಯೇ ನಾನು ಮುಂಜಾಗ್ರತೆಯಿಂದ ವ್ಯವಸೆಯನ್ನು 


ಸರಕಾರ! ವಿಚಾರ ಏನೂ ಇಲ್ಲ. ಇನ್ನೂ ಮೂರು ದಿಃ 
ಅಪರಾಧಿಯನ್ನು ತಂದು ತಮ್ಮ ಮುಂದೆ ನಿಲ್ಲಿಸುವೆ. 
ಅದಿರಲಿ. ರೌದ್ರದಾಮಜೀ. ಯಾವತ್ತೂ ಖರ್ಚಿನ ಲೆಕ್ಕಪತ್ರವು 
ತಯಾರ ಆಗಿರುವದೇ....? 


ತಯಾರಾಗಿರುವವು ಸರಕಾರದ ನಜರಿಗೆ ಹಾಕಲು ಅವುಗಳನ್ನು 
ತರಿಸುವದಕ್ಕೆ ಕಳುಹಿಸಿರುವೆನು. 


ರೌದ್ರದಾಮಜೀ! ಬೊಕ್ಕಸದಲ್ಲಿರುವ ಹತ್ತು ಸಾವಿ 

ವರಹಗಳನ್ನು ಕಂಪಲಿಗೆ ಈವರೆಗೂ ಕಳುಹಿಸಿ ಕೊಡಲಿಲ್ಲ 
ಜಂಬುಕೇಜಶ್ವರರ ಚಿನ್ನ ವಜ್ರದಾಭರಣಗಳ 
ತಪಾಸಣೆಯಾಯಿತೇ.....? 

ಖಾನಸಾಹೇಬ! ಅವುಗಳ ಅರ್ಧಮರ್ಥ 


ತಪಾಸಣೆಯಾಗುವಷ್ಟರಲ್ಲಿ ಕಾರಾಗೃಹದಿಂದ ರಾಜಕುಮಾರಿಯು 
ಪಾರಾಗಿ ಹೋದ ಬಗ್ಗೆ ಚಿಂತೆಯಲ್ಲಿ... 
ರಾಜಕುಮಾರಿಯನ್ನು ಯಾರು ಬಿಡಿಸಿಕೊಂಡು ಹೋದರು. 
ಹುಕ್ಕನ ಗುರುವಾದ ಆ ಮಾಧವನೆಂಬ ಹಾರುವನು. 


ಹುಕ್ಕನೂ ಸಹಾ ಪಾರಾಗಿ ಹೋದನೇ?...... 


ಛು 
(ಟಿ 
ತ್ರ 
ತ್ರೆ 


ತ್ರ 
(ಛಾ 
qd 


ಮಲೀಕ 


© 


€ವೇನು ಮಲಗಿಕೊಂಡಿದಿರೋ? ರೌದ್ರದಾಮಜಿ! ನಿಮ್ಮಿಂದ 
ವ್ಯವಸ್ಥೆಯನ್ನು ಮಾಡುವುದು ಆಗುವುದಿಲ್ಲ ಇದೇ ಏನು ನಿಮ್ಮ 
ಸರ್ವಾಧಿಕಾರತ್ವದ ಬೆಳಕು? ನೋಡಿ ಇನ್ನು ಒಂದು ವಾರದಲ್ಲಿ 
ಅಪರಾಧಿಯ ತಪಾಸಣೆಯಾಗದಿದ್ದರೆ ನಿಮ್ಮ ಅಧಿಕಾರಕ್ಕೆ 
ಎರವಾಗುವಿರಿ ಬಾವುದ್ದೀನನ ಪ್ರಕರಣದಿಂದ ಈ ಮೊದಲೇ 
ಕ್ರೋಧವಶರಾದ ಸುಲ್ತಾನರು ಹುಕ್ಕ, ಲಲಿತಾ ಕುಮಾರಿಯರು 
ಪಾರಾದರೆಂಬ ವಾರ್ತೆಯನ್ನು ಕೇಳಿದ ಕೂಡಲೇ ನಿಮ್ಮ ಸ್ಥಿತಿ 
ಏನಾದೀತು? ಇನ್ನು ಮುಂದೆ ಬಹು ಜೋಕೆಯಿಂದ 
ವರ್ತಿಸಬೇಕು. (ಕರಾಳ ಬರುವನು) ಢಣಾಯಕ ಕರಾಳ 
ಇವನೇ ಕಾರಾಗೃಹದ ಅಧಿಕಾರಿಯಾಗಿರುವನಲ್ಲವೆ? 


ಅಹುದು ಸರಕಾರ! ಆ ಕೆಲಸದಿಂದ ಇವನನ್ನು ತೆಗೆದು ಹಾಕಿ 
ಲೆಕ್ಕತಪಾಸಣೆಯ ಕೆಲಸಕ್ಕೆ ಈತನನ್ನು ನೇಮಿಸಿರುವೆನು. 


ಖಡ್ಗ ಬಹಾದ್ದೂರನಿರುವಂತೆ ಲೆಕ್ಕಣಿಕೆಯ ಬಹಾದ್ದೂರ- 
ನಿರಬಹುದು. 


ಸರಕಾರ! ಲೆಕ್ಕ 


™ 


ಪತ್ರಗಳನ್ನು ಚೆನ್ನಾಗಿ ಇಡುವ ಕಾರ್ಯದಲ್ಲಿ 
ಕರಾಳನು ಹುಷಾರನಿರುವನು. 


ಇದು ತೆರಿಗೆಯ ಲೆಕ್ಕ. ಇದು ಧಾನ್ಯ ಭಾಂಡಾರದ ಲೆಕ್ಕ. 
ಗ್ರಾಮ ಮಂಡಲ ಮಹಾ ಮಂಡಲದಿಂದ ವಸೂಲಾಗಿ ಬಂದ 
ಲೆಕ್ಕ ಸುವರ್ಣ ನಾಣ್ಯದ ಲೆಕ್ಕ, ವಾರ್ಷಿಕ ಅಂದಾಜ ಪತ್ರಿಕಾ 
ಬೊಕ್ಕಸದ ಲೆಕ್ಕ, ಸದ್ಯಕ್ಕೆ ಆನೆಗುಂದಿಯ ಬೊಕ್ಕಸದಲ್ಲಿ ಶಿಲ್ಕು 
ಏನೂ ಇಲ್ಲ 


ಯೇನು ಹತ್ತು ಸಾವಿರ ವರಾಹಗಳು ಬೊಕ್ಕಸದಲ್ಲಿ ಶಿಲ್ಕು 
ಬಿದ್ದಿದ್ದಿಲ್ಲವೇ? 


ಕರಾಳ 


ರೌದ್ರದಾಮ 


ಮಲೀಕ 


ಕರಾಳ 


ಕರಾಳ 


ಮಲೀಕ 


ಕರಾಳ 


ವರ ಪ್ರದಾನ / ೧೩೨ 


ಅಹುದು ಸರಕಾರ! ಜಂಬುಕೇಶ್ವರನ ಖಾತೆಯಲ್ಲಿ ಸರಕಾರಕ್ಕೆ 
ಸಾಲವಿತ್ತು ಆದ್ದರಿಂದ ಸದರೀ ಸಾಲವನ್ನು ಶಿಲ್ಕಿನ ಹಣದಿಂದ 
ಮು 


: (ಸ್ವಗತ) ಕರಾಳನ ಲೆಕ್ಕಣಿಕೆಯ ಹೊಟ್ಟೆಯಲ್ಲಿ ಹತ್ತು ಸಾವಿರ 


ವರಹಗಳು ಹೊಕ್ಕಿರುವವು. ಹತ್ತು ಸಾವಿರ ವರಾಹಗಳೇಕೆ 
ಹತ್ತು ಲಕ್ಷ ವರಹಗಳನ್ನು ಗಪ್‌ ಮಾಡಿ ಬೊಕ್ಕಸವನ್ನು ಜಳ 
ಜಳ ತೊಳೆದು ಬಿಡುವಷ್ಟು ಶಕ್ತಿಯು ಈ ಕರಾಳನ 
ಲೆಕ್ಕಣಿಕೆಯಲ್ಲಿರುವದು. 


ಸರಕಾರಿ ಧಾನ್ಯ ಭಾಂಡಾರದ ಲೆಕ್ಕ 


ಸರಕಾರಿ ಭಾಂಡಾರದಲ್ಲಿ ಎಷ್ಟು ಹೇರು ಧಾನ್ಯವಿರುವವು 
ಆವಾವ ತರದ  ಧಾನ್ಯಗಳಿರುವವು (ರೌದ್ರದಾಮ 
ತೋರಿಸುವನು) 


(ಸ್ಪ) ಸುವರ್ಣನಾಣ್ಯಗಳನ್ನು ನುಂಗಿ ನೀರು ಕುಡಿದ ಈ 
ಲೆಕ್ಕಣಿಕೆಯು ಧಾನ್ಯದ ತೌಡುಮಾಡದೇ ಬಿಟ್ಟೀತೆ? 


ಸರಕಾರಿ ಭಾಂಡಾರಗಳು ಹುಕ್ಕನಿಂದ ಲೂಟಿ 
ಮಾಡಲ್ಪಟ್ಟಿರುವವು. ಉಳಿದ ಧಾನ್ಯಗಳು ಕೆಟ್ಟಿದ್ದರಿಂದ 
ಬಡಬಗ್ಗರಿಗೆ ದಾನ ಮಾಡಲ್ಪಟ್ಟಿತು. 


(ಸ್ತ) ಅಂತೂ ಜಮಾ ಬಂಡಿಗಾಲಿ. 


ಗ್ರಾಮಮಂಡಲ, - ಮಹಾಮಂಡಲಗಳಿಂದ ಬರತಕ್ಕ 
ಹಣವೆಷ್ಟು? 


(ಸ್ಪ) ಮಹಾಮಂಡಲ ಖಾತೆಯ ಮೇಲೆ ದೊಡ್ಡದೊಂದು 
ಗೆರೆ ಎಳೆಯಲ್ಪಟ್ಟಿರುವದು. ಒಟ್ಟಿನ ಮೇಲೆ ಬಂಡಿಗಾಲಿ 
ಜಮಾದ ಕಡೆಗೆ ಕ್ಷೇಯಾಭಿವೃದ್ಧಿ ಖರ್ಚಿನ ಕಡೆಗೆ. 


ಕರಾಳ 


ಮಲೀಕ 


ಮಲೀಕ 


ರೌದ್ರದಾಮ 
ಮಲೀಕ 


ರೌದ್ರದಾಮ 


' ಮಲೀಕ 


ರೌದ್ರದಾಮ 


ವರ ಪ್ರದಾನ / ೧೩೩ 


ಸರಕಾರ! ಮಹಾಮಂಡಲಾಧಿಪತಿಯು ನಾಲ್ಕು ವರ್ಷದ 
ಹಣವನ್ನು ಕಳುಹಿಸಿವನು. ಹಣವು ಮುಟ್ಟಿದ್ದಕ್ಕೆ ಮೃತ 
ಮಹಾರಾಜರ ರುಜು ಇರುವದು. 


(ಸ್ಪ) ಕರಾಳ ರೂಪೀ ಜಂಬೂಕೇಶ್ವರನ ರುಜುವು 
ಹಾಕಲ್ಪಟ್ಟಿರುತ್ತದೆ. 


(ಸ) ರೌದ್ರದಾಮನು ಕಪಟಿನಿರಲಿಕ್ಕಿಲ್ಲವಷ್ಟೇ? (ಪ್ರ) 


ರೌದ್ರದಾಮಜೀ ಮುಂದೆ ರಾಜ ಶಕಟವನ್ನು ನಡೆಯಿಸುವ 
ಬಗೆ. 


ಸರಕಾರವು ಮನಸ್ಸು ಮಾಡಿದರೆ ದ್ರವ್ಯದ ಕೊರತೆಯೇ 
ಉಳಿಯುವದಿಲ್ಲ. 


ಪ್ರಜಾಜನರ ಮೇಲೆ ಹೊಸ ಹೊಸ ತೆರಿಗೆಯನ್ನು 
ಹಾಕಲೇಬೇಕೆನ್ನುವಿರಾ! 


ಬೇರೆ ರೀತಿಯಾಗಿ ಧನ ಪ್ರಾಪ್ತಿಯಾಗುವ ಚಿನ್ನವಿದೆ. 


ಇದೆಲ್ಲವುಗಳನ್ನು ಹೊರಸಿಕೊಂಡು ಹೋಗಿ. (ದಫ್ತಾರ 
ಒಯ್ಯುವರು) ಸರಕಾರ. ಅಂಜನಾದ್ರಿಯೆಂಬ ಸಣ್ಣ ಪರ್ವತವಿದೆ. 
ಅಲ್ಲಿ ಒಂದು ಗುಹೆ ಇರುವದು. ಆ ಗುಹೆಯಲ್ಲಿ ವಿಪುಲವಾದ 
ದ್ರವ್ಯವಿರುವದು. ಆ ಗುಹೆಗೆ ಒಂದು ಬಂಡೆಗಲ್ಲು 
ಆನಿಸಲ್ಪಟ್ಟಿರುವದು. ಯಾವನಿಗೆ ಆ ದ್ರವ್ಯದ ಲಾಭವಿರುವದು 
ಅಂಥವನು ಆ ಕಲ್ಲನ್ನು ಮುಟ್ಟಿದ ಕೂಡಲೇ ಕಲ್ಲು ಭೂಮಿಯ 
ಮೇಲೆ ಬೀಳುವದು. 


ಇದು ನಿಮ್ಮ ಭ್ರಮೆ. 


ಸರಕಾರ! ಒಮ್ಮೆ ಪರೀಕ್ಷೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. 


ಕರಾಳ 
ರೌದ್ರದಾಮ 


ವರ ಪ್ರದಾನ / ೧೩೪ 


ಹಾಗಾದರೆ ಎಷ್ಟೋ ಜನರು ಪ್ರಯತ್ನ ಮಾಡಿರಬಹುದು. 
ಜಂಬುಕೇಶ್ವರ ಮಹಾರಾಜರೇ ಪ್ರಯತ್ನವನ್ನು ಮಾಡಿದರು. 
ಆ ಕಲ್ಲನ್ನು ಅಗಿಸಿ ತೆಗೆಯಿಸಬೇಕೆಂದು ಅವರು ಪ್ರಯತ್ತಿಸಿದರೂ 
ಅದು ಸಫಲವಾಗಲಿಲ್ಲ. ಸರಕಾರ ನಾವು ಒಮ್ಮೆ ಪ್ರಯತ್ನ 
ಮಾಡಿ ನೋಡುವಾ. 

ಒಳ್ಳೇದು. ಈ ಅಬ್ಬರದಲ್ಲಿ ಮುಖ್ಯಕೆಲಸವನ್ನು ಮರೆಯಬೇಡಿ. 
ಎಲೋ! ಯಾರಿರುವಿರಿ ಸೇನಾ ಸಾಗರನನ್ನು ಕರೆದುಕೊಂಡು 
ಬಾ. (ಭುಜಂಗ ಬರುವನು) ಸೇನಾಪತಿಗಳೇ ಸರಕಾರವು 
ಸಾಯಂಕಾಲಕ್ಕೆ ಕಂಪಲಿಗೆ ಹೊರಡುವುದು ಪ್ರಯಾಣದ 
ಸಿದ್ಧತೆಯಾಗಬೇಕು. 

ಸರಕಾರವು ಹೀಗೆ ದಯಮಾಡಿಸಬೇಕು. (ರೌದ್ರದಾಮ 
ಮಲೀಕನನ್ನು ಕಳುಹಿಸಿ ನಗುತ್ತ ಬರುವನು) 

ರೌದ್ರದಾಮನ ಕೈಯೊಳಗಿಂದ ಯಾರೂ ಪಾರಾಗಲಾರರು 
ಕರಾಳಜೀ! ಅರಮನೆಯ ಉದ್ಯಾನದಲ್ಲಿರುವ ಸಿಂಹವನ್ನು 
ತೆಗೆದುಕೊಂಡು ಹೋಗಿ ಅದನ್ನು ಅಂಜನಾದ್ರಿಯ 
ಗುಹೆಯಲ್ಲಿರಿಸಬೇಕು. ಗುಹೆಯ ಬಾಯಿಗೆ ಬಂಡೆಗಲ್ಲನ್ನು 
ಆನಿಸಬೇಕು. ಇನ್ನು ನಾಲ್ಕೆದು ದಿವಸಗಳಲ್ಲಿ ಈ 
ಕೆಲಸವಾಗಲಿಕ್ಕೇ ಬೇಕು. ಇದೇ ನಮ್ಮ ಕೊನೆಯ ಬ್ರಹಾಸ್ತ್ರ. 
ಅದರ ಚಿಂತೆಯನ್ನು ಬಿಡಿ. 

ಕರಾಳಜೀ! ನಿಮ್ಮ 

ಅದ್ವಿತೀಯವಾಗಿರುವದು. 
ಅದ್ವಿತಿಯವಾಗಿರುವುದು.ಇಷ್ಟೆ ಅಲ್ಲಾ ಸರಕಾರ ನನ್ನ ಹೆಸರು 
ರಾಷ್ಟ್ರೇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ನನ್ನ ಜಮಾ 
ಖರ್ಚಿನ ಪದ್ಧತಿಯೇ ಕಾರಣ ಸರಕಾರ! ನನ್ನ ಜಮಾಖರ್ಚಿನ 
ಪದ್ಧತಿಯು “ಆನೆಗುಂದಿಯ ಜಮಾ ಖರ್ಚು” ಎಂಬ 
ನಾಣ್ಣುಡಿಗೆ ಕಾರಣವಾಗಬಹುದು. 


ಜಮಾಖರ್ಚಿನ ಪದ್ಧತಿಯು 


ಗೌರಾಂಬಿಕಾ 
ರೌದ್ರದಾಮ 


ಗೌರಾಂಬಿಕಾ 


ತಾವು ಅಂಥಾ ನಿಪುಣ ರಿರುವಿರಿ ಕರಾಳಜೀ! ಆ ಜೋಯಿಸ- 
ರಾಜರನ್ನು ಕರೆದುಕೊಂಡು ಬರಲಿಕ್ಕೆ ಆಗಲೇ ನಿಮಗ 
ಹೇಳಿದೆನಷ್ಟೇ! ಈಗ ಹೋಗಿ ಆತನನ್ನು ಕರೆದುಕೊಂಡು ಬದ್ದಿ 
(ಸ್ವಲ್ಪ ನಿಂತು) ಈ ಶುಭದಿನದಲ್ಲಿ ಗೌರಿಯ ಕಡೆಯಿಂ 
ಭುಜಂಗನ ಕೊರಳಿಗೆ ಮಾಲೆ ಹಾಕಿಸಲಿಕ್ಕೇಬೇಕು. 
ವಾತಾವರಣವು ಶಾಂತವಾದ ನಂತರ ಲೋಕರೂಢಿಗನುಸರಿಸಿ 
ವಿವಾಹ ಕಾರ್ಯವನ್ನು ನೆರವೇರಿಸಬೆ ಕು. ಇದೇ ನಿಶ್ಚಯ. 


ಅಂದರೇನೇ ಗೌರಿ 


ಮರ್ಜನನಾದ ನಿನ ಅನವನು ಸೇವಿಸಬಾರದೆಂದು. 


ಇದುವರೆಗೆ ಸೇವಿಸಿರುವ ಅನ್ನ ಯಾರದು? 
ನನ್ನ ಪರಮಪೂಜ್ಯರಾದ ಮಾತಾಪಿತೃಗಳದು 


ಈಗಲಾದರೂ ಅವರ ಪುಣ್ಯವಲ್ಲವೇ? 


ಪಿ 


ಮ ಪುಣ್ಯದ ಬುತ್ತಿಯು ತೀರಿರುವುದು. ಆ ಪವಿತ್ರವಾದ 
ಬುತ್ತಿಯು ನಿನ್ನ ಸ್ಪರ್ಶದಿಂದ ಅಪದಿತ್ರವಾಗಿರುವುದು. 


ಗೌರೀ! ಬಧತ್ಯವನ್ನು ಸಹಿಸುವುದು ಇನ್ನು ಮಾತ್ರ 


ನನ್ನಿಂದಾಗದು. ನಿಶ್ಚಯವಾಗಿ ಹೇಳು. 

ಹೀಗೆ ಪದೇ ಪದೇ ಉದ್ಧಾರವನ್ನು ತೆಗೆಯುವದಕ್ಕಿಂತ 
ಕೃತಿಯಿಂದ ತೋರಿಸಿದರಾಯಿತು. 

ಅದನ್ನೇ “ಮಾಡುವೆ ತಡೆ ಗೌರೀ! ನಿನ್ನ ಕೈಯನ್ನು 
ಭುಜಂಗರಾಯನ ಕೈಯಲ್ಲಿ ಕೊಟ್ಟು. ನಿನ್ನ ಉಪಟಳವನ್ನು 


ಕೊಳುವೆ. 


ps 


ಜ್ರ 
ದ್ಯ 


ಗೌರಾಂಬಿಕಾ 


ಗೌರಾಂಬಿಕಾ 


ವರ ಪ್ರದಾನ / ೧೩೬ 


ರೌದ್ರದಾಮ! ನನ್ನನ್ನು ನಿನ್ನ ಖಡ್ಗದಿಂದ ತುಂಡರಿಸಿಬಿಡು 
ಅಂದರೇನೇ ಗೌರಿಯ ಉಪಟಳ ತಪ್ಪುವದು. 


ಗೌರೀ ಅದು ನನ್ನ ಇಚ್ಛೆ ನಿನ್ನ ಕೈಯಿಂದ. ಮಾಲೆಯನ್ನು 
ಟ್ಟ ಲ ಇ ಭ್ರ ಆ 
ಭುಜಂಗರಾಯನ ಕೊರಳಿಗೆ ಹಾಕಿಸುವೆನು ಗೌರೀ! ಗಾಂಧರ್ವ 


ವಿವಾಹವು ಕೃತ್ರಿಯರಿಗೆ ಸಮತವಾಗಿರು 
ಲು ೬ 


ತ 
ತ್ರ 


ರೌದ್ರದಾಮ! ಉತ್ತರ ಭಾರತದಲ್ಲಿ ಆಗಿ ಹೋದ 


ಎಬಿ 
ಜಯಚಂದರಾಜನ ಕಥೆಯನ್ನು ಕೇಳುತ್ತಿದನು. ಆ ಪಿಶಾಚಿಯ 
w 


ಎರಡನೇ ಅವತಾರ ನವನೀನಾಗಿರಬಹುದು. ಮಗಳಿಗೆ 


ಗೌರೀ! ಒಂದು ಚಿತ್ರವೇಕೆ? ನ 


ಮಹಾತ್ವಾಕಾಂಕ್ಷೆಯ ಚಿತ್ರವು ಚಿತ್ರಿಸಲ್ಪಡಲಿ. ನನ್ನ ಭಾವ 


ಹತ್ತು ತಲೆಗಳನ್ನು ಮಾಡಲಿ, ಸಾವಿರ ತೋಳುಗಳ 
ಜೋಡಿಸಲಿ, ಇಲ್ಲವೇ ಅದಕ್ಕೆ ಒಂದೇ ಕಾಲನ್ನು ಮಾಡ 
ಇಂಥ ಕಲ್ಲನೆಗೆ ಕ್ಷತ್ರಿಯನು ಬೆದರಲಾರನು. 


( 
(0 
(© 
© 
© 
ತ 
ಇ 
(a El 
ax CL 


1 


ಲ 


ನೀನು ಕ್ಷಶ್ರಿಯನೇ ರೌದ್ರದಾಮಾ! ಸಂಯುಕ್ತಾ ಪಿತನಾದ 
ಜಯಚಂದನು ಅಚ್ಚ ರಜಪೂತನಿದ್ದಂತೆ ನೀನು ಅಚ್ಚ 
ಕೃತ್ರಿಯನಾಗಿರುವಿ ರೌದ್ರದಾಮಾ.................. 

ಗೌರೀ! ಭುಜಂಗರಾಯನು ಬರುತ್ತಿರುವನು. ಅವನು ಬಂದ 
ಕೂಡಲೇ ಈ ಮಾಲೆಯನ್ನು ಅವನ ಕೊರಳಿಗೆ ಹಾಕು 

ಈ ದೇಹದಲ್ಲಿ ಜೀವವು ಸಂಚರಿಸುವವರೆಗೆ ಭುಜಂಗನ 
ಕೊರಳಿಗೆ ಮಾಲೆಯನ್ನು ಹಾಕಲಾರೆನು (ಭುಜಂಗ ಮಾಲೆ 
ಹಿಡಿದುಕೊಂಡು ಬರುವನು) 


ಗೌರಾಂಬಿಕಾ 
ಭುಜಂಗ 
ಗಾರಾಂಬಿಕ 


ನುಜಂಗ 
ವೇಷಾಧಾರಿಬುಕ್ಕ: 


ಭುಜಂಗ 
ವೇ.ಬುಕ್ಕ 


ಭಜಂಗ 


ವೇ. ಮರಾಳ : 


ವರ ಪ್ರದಾನ / ೧೩೭ 


ಗೌರೀ! ಗಾಂಧರ್ವ ವಿವಾಹಕ್ಕೆ ಸಾಕ್ಷಿಯ ಅವಶ್ಯಕತೆ ಇಲ್ಲ 
(ಸ್ವಗತ) ಇನ್ನೂ ಜೋಯಿಸರಾಜಧು ಬರಲಿಲ್ಲಾ ಒಳ್ಳೇದು 
ನಾನೇ ಹೋಗಿ ಕರೆದುಕೊಂಡು ಬರುವೆ (ಹೋಗುವನು) 


ಯಾಕೆ ಭುಜಂಗ.... 

ಕೊಂಚ ಕಾಲದಲ್ಲಿಯೇ ನಿನ್ನ ದೇಹದ ಸ್ವಾಮಿಯಾಗುವ ಈ 
ಭುಜಂಗನನ್ನು ಏಕ ವಚನದಿಂದ ಕರೆಯಬೇಕೇ? ಗೌರೀ ನೀನು 
ಹಟತೊಟ್ಟು ನನ್ನನ್ನು ತಿರಸ್ಕರಿಸಿದರೆ, ನಿಮ್ಮಣ್ಣನು 
ಪ್ರಾಣಕ್ಕೆರವಾಗುವನು ತಿಳಿಯಿತೇ....... 

ನಿಮ್ಮ ರಾಕ್ಷಸೀ ಕೃತಿಗಳೇ ನನಗೆ ತಿಳಿಯಲಾರದು. 

ಈ ತೊಡಕೇ ನನ್ನ ನಿನ್ನ ಜನ್ಮದ ತೊಡಕೆಂದು ತಿಳಿ. ಗೌರೀ! 
ಶಕುಂತಲೆ J ಶೋಭಿಸುವ ನೀನು ಈ ಅಭಿನವ 
ದುಷ್ಕಂತನನ್ನು ವರಿಸು 

ನನ್ನ ಪಾದಧೂಳಿಯನ್ನು ನಿನ್ನ ಶಿರದ ಮೇಲೆ ಧರಿಸುವಷ್ಟು 
ಯೋಗ್ಯತೆಯನ್ನೂ ಸಂಪಾದಿಸಿಲ್ಲ.... ಆಮೇಲೆ. 

ಗೌರೀ! ದರ್ಪೊಕ್ತಿಯನ್ನು, ಸಾಕುಮಾಡು ಇದೋ ನಿನ್ನನ್ನು 
ಏನ ಯ್ಯ ಪ್ರಧಾನರು ಇರುವರೋ? 

ಜೋಯಿಸರಾಜರಾದ ಮಂಗಳಮೂರ್ತಿಗಳೇನು? ಬರಬೇಕು 
ಈ ಪೀಠವನ್ನು ಅಲಂಕರಿಸಬೇಕು. 

ಸೇನಾಪತಿಗಳೇ ಇವರಾರು....? ಪ್ರಧಾನರ ತಂಗಮದರಾದ 
ಇವರೇ ಗೌರಾಂಬಿಕಾ ದೇವಿಯವರೇನು? 

ಅಹುದು ಅಮೃಣ್ಣಿಯವರೇ ಕುಳಿತುಕೊಳ್ಳಿ 


ಬುದ್ಧಿ ಒಳಗೆ ಬರಲೇನು 


ವೇ. ಬುಕ 
ಭುಜಂಗ 


ಭುಜಂಗ 


ವರ ಪ್ರದಾನ / ೧೩೮ 


ಬಾ ಬಾಕಿಲವನ್ನು ಇಕ್ಕಿಕೊಂಡು ಕರವ 


ಅವರಾರು? ಬಾಕಿಲವನ್ನಿಕ್ಕಲಿಕ್ಕೆ ಹೇಳಿದಿರಿ ಪ್ರಧಾನರು 
ಬರತಕ್ಕವರಿದ್ದಾರೆ. 

ಎ 
ಬರಲಿರುವ ಮಹಾಶಯ ಅವರು ನನ್ನ ಮಿತ್ರರಾದ 


ಮಾರ್ತಾಂಡ ಭಟ್ಟರು 

ಬಾಕಿಲವನ್ನು ಇಕ್ಕಲಿಕ್ಕೆ ಏಕೆ ಹೇಳಿದಿರಿ. 

ಈ ಮನೆಗೆ ಹಿತ್ತಲ ಬಾಕಿಲ ಇಲ್ಲವೇ ಸಾಮುದ್ರಿಕೆಯನ್ನು 
ಹೇಳುವಾಗ ಮುಂಚೇ ಬಾಕಿಲವನ್ನು ಇಕ್ಕಲಿಕ್ಕೇಬೇಕು, ನಮ್ಮ 
ಗುರುಗಳ ಆಜ್ಞೆಯಂತೆ ನಾವು ನಡೆಯುವೆವು. 


ಯಾರ ಸಾಮುದ್ರಿಕೆಯನ್ನು ಹೇಳಬೇಕೆನ್ನುವಿರಿ. 
ಮಹಾಶಯಾ! ತಮದು. 

ಹಾಗಾದರೆ ನೋಡಿ (ಕೈ`ತೋರಿಸುವನು) 

ನೀವು ಒಳ್ಳೇ .ದೊಡ್ಡ ಮನುಷ್ಯರಾಗುವಿರಿ ಸುಂದರಳಾದ 
ಹೆಂಡತಿಯು ದೊರೆಯುವಳು. ನೂರು ವರ್ಷದ ಆಯುಷ್ಯ 
ಈಶನ ಕೃಪೆಯಿಂದ ಆರೆಕ್ಷಣ (ಕುತ್ತಿಗೆ ಹಿಡಿಯುವುದು.) 
ಯಾರು... ಅಯ್ಯೋ... ಅಮ್ಮಾ.... 

ಮೂರ ಒದರಬೇಡ ಸುಮವಿರು (ಬುಕ್ಕ - ಮರಾಳ ಕೂಡಿ 
ಹಗ್ಗದಿಂದ ಕಟ್ಟುವರು) 


ಕುಮಾರಿಯವರು ಹಿತ್ತಲ ಬಾಕಿಲದಲ್ಲಿ ನಿಂತಿರುವ 
ಕುದುರೆಯನ್ನು ಹತ್ತಿ ಹೊಡೆಯಬೇಕು ಭುವನೇಶ್ವರಿ ಮಾತಾಜಿಕಿ 
ಜೈ (ಗೌರಾಂಬಿಕೆಯು ಮಾಲೆ ಹಾಕುವಳು) 

ಏನು ಗೌರೀ ಬಡ ಬ್ರಾಹ್ಮಣನ ಕೊರಳಲ್ಲಿ ಮಾಲೆ 
ಹಾಕಿದೆಯಾ? 


೨ 
LU 


Cl 
( 


೨ 
{ 


ಬಡಬ್ರಾಹ್ಮಣನಲ್ಲ, ಬಡಬ್ರಾಹಣರನ್ನು ಸಲುಹಲು 
ಜನವೆತ್ತಿರುವ ಬುಕ್ಕದೊರೆಯು (ಭುವನೇಶ್ವರಿ ಮಾತಾಜೀಕಿ 
ಜೈ ಎಂದು ಹೋಗುವರು) 

ಭುಜಂಗರಾವ! ಬಾಕಿಲವನ್ನು ತೆರೆಯಿರಿ. 

ಮಜಂಗರಾವ, ಮಂಗಳಮೂರ್ತಿ ಜೋಯಿಸರಾಜ 
ಬಾಕಿಲವನ್ನು ತೆರೆಯಿರಿ. 


ಬೇಗ ಬನ್ನಿ ಈ ಕಟ್ಟನ್ನು ಬಿಚ್ಚಿರಿ ಅವನು ಜೋಯಿಸನಲ್ಲಾ 
ವೇಷಧಾರಿಯಾದ ಬುಕ್ಕನು ಅಯ್ಯೋ ಅಮ್ಮಾ ಎಷ್ಟು 
ಫ್‌ಟ್ಟಿಯಾಗಿ ಬಿಗಿದಿರುವರು. ರಕ್ತ ಚಿಮುತ್ರಿರುವುದು. 


ಆ 


ಬುಕ್ಕನು..... ನಾನೆಷ್ಟು ಮೋಸಹೋಬದೆ 


.ಗೌರಾಂಬಿಕಾದೇವಿಯವರು ಈಗ ಬರುತ್ತೇನೆಂದು ಹೇಳಿ 
ಕುದುರೆಯನ್ನು ಹತ್ತಿ ಹೋದರು. 


ಅವಳನ್ನೇಕೆ ಅಡ್ಮೆಸಲಿಲ್ಲಾ 


ಸರಕಾರ! ಅಮ್ಮನವರನ್ನು ನಾವ್ಲೇಗೆ ಅಡೈಸಬೇಕು. 
ಅವರ ಜೊತೆಯಲ್ಲಿ ಯಾರು ಇದ್ದಿಲ್ಲವೋ? 


ಯಾರೂ ಇದ್ದಿದ್ದಿಲ್ಲ ಹಿಂದಿನಿಂದ ರಾಜ ಜೋಯಿಸರು, ಅವರ 
ಗೆಳೆಯರು ಕೂಡಿಕೊಂಡು ಹೋದರು. 


ಭುಜಂಗ 
ಸಿಪಾಯಿ 


ಭುಜಂಗ 


ಲಲಿತ 


ಗೌರಾಂಬಿಕಾ 


ವರ ಪ್ರದಾನ / ೧೪೦ 


(1 
tl 
Cl 
tk 
ಇ 
ಣಿ 
6 
© 
24 
(3 
fh) 
( 
Ll 


ಪ್ರಣೆಯಿಲ್ಲದೇ ಹೇಗೆ ಬಿಟ್ಟೆ? 
ಧಣೇರ ಸಂಗಡ ದಿನಾ ಬರುವವರು. 


ಪ್ರಧಾನಜೀ! ಅಣ್ಣ ತಮ್ಮಂದಿರಂಥ ಕಪಟಿಗಳನ್ನು ನಾನೆಲ್ಲಿಯೂ 
ನೋಡಲಿಲ್ಲ. ಅವರ ನಾಶವಾಗದ ವಿನಹ ನನ್ನ ಮನಸ್ಸಿಗೆ 
ಶಾಂತಿ ಇಲ್ಲ. ಏನು ಮಾಡಲಿ. ಅವರ ಗಂಟಲ ಸೀಳಿ ರಕ್ತವನ್ನು 


ಕುಡಿಯಲ್ಕಾ? ಪ್ರಧಾನಜೀ! ಮೋಸದ ಮೂರ್ತಿಗಳಾದ 
ಅವರನ್ನು ಮಣ್ಣುಗೂಡಿಸಲಿಲೇ ಬೇಕು. 


(ಉಸುರ್ಗರೆದು) ನನಗೇನೂ ತಿಳಿಯದಾಗಿದೆ. ತಲೆ ತಿರುಗ 
ಹತ್ತಿದೆ. ಮಸ್ತಕ ಉರಿಯ ಹತ್ತಿದೆ. ನಡೆಯಿರಿ. ಸಾಯಂಕಾಲಕ್ಕೆ 
ಭೇಟಿಯಾಗಿರಿ (ಭುಜಂಗ ಹೋಗುವನು) 


ಥೂ ನಿಂಮಂಜಾಳ ಹೋಗಲಿ. ಕೈಯಾಗ ಸಿಕ್ಕಬ್ಯಾಟಿ ಬಿಟ 
ಹುಲಿ ಹೊಡಿಯಲಿಕ್ಕ ಹೋಗುವಾ ಎಂದು ಮೀಶಿ ಹು 


ಹಾಕುವಂತೆ ಥೂ ನಿಂಮಂಜಾಳ ಹೋಗಲಿ ಹೇಗಿದೆ 


೧ 


ಅ 


೭ನೇ ಪ್ರವೇಶ 
ಸ್ಥಳ: ಮೌಲ್ಯವಂತದ ಮುಂಭಾಗ 
ತಡೆ ಗೌರಾಂಬಿಕೆ! ಪೂರ್ಣ ವಿಚಾರ ಮಾಡಿ ಯುದ್ಧಕ್ಕೆ 
ಹೊರಡುವದನ್ನು ನಿಶ್ಚಯಿಸು 


ದೇವೀ ವಿಚಾರವೇತರದು. ನಾನಾದರೂ ನಿನ್ನಂತ ಕ್ಷಾತ್ರ 
ಕುಮಾರಿ ಸತ್ತಕ್ಷದ ಸೇವೆಯನ್ನು ಸ್ವೀಕರಿಸುವೆ. ಸಮರ 
ಸೇವೆಯನ್ನು ಮಾಡುವದು ನನ್ನ ಧರ್ಮ 


ಗೌರಾಂಬಿಕಾ 


ಶಿವಾಂಗಿ 


6 


(ನ 


ಛ್ರ 


ವರ ಪ್ರದಾನ / ೧೪೧ 


ದೇವಿಯರೇ! ಪತಿರಾಜರ ಅಪ್ಪಣೆಯನ್ನು ಪಡೆದಿರುವಿರೇನು? 


ತ ದೇವಿಯವರು ಇನ್ನು ಸ್ವತಂತ್ರರಿರುವರು 


(ಸ್ರ 
ಈ. 


ಇದೇನೇ ಗೌರಿಯು ಉಪವಾಸ ಮಾಡಬೇಕೇ.... 


ದೇವಿಯವರೇ ತಮಗಿನ್ನೂ ಗೊತ್ತಾಗಿಲ್ಲವೇನು? ಗೌರಾಂಬಿಕಾ 
ದೇವಿಯವರು ಅಭಿನವ ಶಕುಂತಲೆಯರಾಗಿರುವ 
ಬುಕ್ಕರಾಯರು ದುಷ್ಕಂತರಾಗಿರುವರು. ದೇವಿಯವರೇ ಇವರ 
ಗಾಂಧರ್ವ ವಿವಾಹ ಪ್ರಸಂಗದ ಶಬ್ದ ಚಿತ್ರವು ಆವನಾದರೊಬು 
ಕವಿಯಿಂದ ರಚಿಸಲ್ಪಟ್ಟರೆ ನಿಶ್ಚಯವಾಗಿ ಆ ಕವಿಯು ಅತಿ 
ಶಯೋಕ್ತಿಯ ದೋಷಕ್ಕೆ ಗುರಿಯಾಗುವನು. 


ಶಿವಾಂಗೀ! ಸಾಕುಮಾಡು ಹುಡುಗಾಟಿಕೆಯನ್ನು 


ಆಅಮ್ಮಯ್ಕಾ ಸಿಟ್ಟು ಬಂದಿತು. ನಾನೇನು ಮಾಡಲಿ ನನ್ನ ಒಡಕು 
ಬಾಯಲ್ಲಿ ಮಾತುಗಳೇ ನಿಲ್ಲುವುದಿಲ್ಲ ಲಲಿತಾದೇವಿ! 
ಬುಕ್ಕರಾಯರು ಅರ್ಜುನನಂತೇ ಬ್ರಾಹ್ಮಣ 
ವೇಷದಲ್ಲಿರಿಸಿಕೊಂಡು ಹೋಗಿದ್ದರು. ಪುರಾಣದ 


ಉದಾಹರಣ ಏಕೆ? ಮೊನ್ನೆ ಮೊನ್ನೆ ಜರುಗಿದ 
ಉದಾಹರಣೆಯನ್ನೇ ಹೇಳುವೆನು. ಸಂಯುಕ್ತ ಕುಮಾರಿಯನ 
ಅಪಹರಿಸುವದಕ್ಕಾಗಿ ಪೃಥ್ವಿರಾಜನು ಹೇಗೆ ವೇಷ ಪಲಟಿ 


ಕೊಂಡು ಹೋಗಿದ್ದನೋ ಹಾಗೇ ಬುಕ್ಷರಾಯರು 


ವೇಷಪಲ್ಲಟಿಸಿಕೊಂಡು ಹೋಗಿದ್ದರು. ವತ್ಸಲಾ- 
ಹರಣವಾಯಿತು. ಶಕುಂತಲೆಯ ಗಾಂಧರ್ವ 


ಲ್ಕ 


ಹ 
a ವಾಹವಾಯಿತು. 


ನಿನಗೆ ಆ ವಿರುಪಾಕ್ಷನು ಸದಾ ಮಂಗಳವನ್ನೀಯಲಿ 


ಗೌರಾಂಬಿಕಾ 


ಬುಕ್ತ 
ಈ 


ಗೌರಾಂಬಿಕಾ 


ಹುಕ್ಕ 


ಶಿವಾಂಗಿ 


ವರ ಪ್ರದಾನ 1 ೧೪೨ 


ದೇವಾ ಪಂಪಾಪತೇ ನ ನನ್ನ ಅಣ್ಣನಿಗೆ ಸುಬುದ್ಧಿಯನ್ನು ಕೊಡು. 
ಜಗದೀಶಾ ಅವನು ನನ್ನ ಆ ರನಲ: ೇ ಅವನೆಷು 


ಏನಾದರೂ... ವಿಚಾರಬೇಡ ಪಂಪಾಪತೆ 
ಅಣ್ಣನಿಗೆ ಸುಬುದ್ಧಿಂ ನು ಕೊ ಡು. 


ಆತನಿಗೆ ಪಶ್ಚಾತ್ತಾಪವಾಗಲಿ ಲಿಕ್ಕಿಲ್ಲವೆ 


ಕ್‌ 
ಗೌರೀ! ಪಶ್ಚಾತ್ತಾಪವು.. ಯಾರಿಗೆ? ನಿಮ್ಮಣ್ಣನಿಗೆ? 
ಮಾನವರೂಪಿ ಪಿಶಾಚಿಗೆ? : ಪಶ್ಚಾತ್ತಾಪದ ಒಂದು ಕಣವು 
ಕೂಡಾ ಅವನ ಹೃದಯದಲ್ಲಿ ಹುಟ್ಟಲಾರದು. ಅದಿರಲಿ! 
ಗೌರೀ! ಯುದ್ಧದಲ್ಲಿ ಒಂದು ವೇಳೆ ನಿಮ್ಮಣ್ಣನಿಗೆ 
ಜಯವಾಗಬಹುದು. 


ಧರ್ಮದೇವತೆಯ ಮೈತ್ರಿಯನ್ನು ತ್ಯಜಿಸಿ ಜಯಲಕ್ಷ್ಮಿಯು 
ಅಧರ್ಮ ರಾಕೃಸಿಯನ್ನು ಸ್ನೇಹ ಮಾಡುವಳೇ 


ಧರ್ಮವೋ ಅಲ್ಲಿಯೇ: ಜಯ (ತೂತೂರಿ ಸಪ್ಪಳ) 


ಅದೋ ಕೆ ಇದ್ದಿಯಾ? ಧ ಧರ್ಮದ್ವಜವನ್ನು ಸ್ಥಾಪಿಸುವದಕ್ಕಾಗಿ 
ಸಕಲ ಸೈನ್ಯವು ಸಿದ್ಧವಾಗಿ ನಿಂತಿರುವದು. ನನಗೆ ನಿನ್ನ ಪ್ರೇಮ 


ಬೆಂಬಲವಿರುವುದು ದು (ಗೌರಿ ಹೋಗುವಳು - ಮಾಧವ ಹುಕ್ಕ 
ಬರುವರು) 

ಕುಮಾರಾ! ವರಂಗೂಳದ ಕೃಷ್ಣರಾಜರೊಡನೆ ಎಷ್ಟು ಜನ 
ಕಲಿಗಳು ಬಂದಿರುವರು 

ಗುರು ಮಹಾರಾಜ! ೫೦೦ ಜನ ಸೃನಿಕರು ಬಂದಿರುವರು. 
ಗುರು ಮಹಾರಾಜ ನಾಳಿನ ದಿವಸವೇ ಆನೆಗುಂದಿಯನ್ನು 
ಮುತ್ತಲಿಕ್ಕೇ ಬೇಕು 

(ಪ್ರವೇಶಿಸಿ) ಗುರು ಮಹಾರಾಜ! ರೌದ್ರವಾಮ 
ಮಲೀಕನಾಯಬ, ಕರಾಳ ಹೀಗೆ ಮೂವರೇ ಇತ್ತ ಕಡೆಗೆ 
ಬರುತ್ತಿರುವರೆಂದು ಮರಾಳನು ಹೇಳಿದನು. 


el 
aM 


1 


ಧವ 


ಶಿವಾಂಗಿ 


31 


ಕರಾಳ 


ರೌದ್ರದಾಮ 


ಈ) 
ಕುಮಾರ ತಡೆ! ಹೀಗೆ ಅವಸರಮಾಡಬೇಡ ಅವರ ಆಗಮನದ 
ರಣವು ವಿದಿತವಾದ ನಂತರ ಧನುಷ್ಯಕ್ಕೆ ಕೈಹಾಕು. 


3 


ಮಹಾರಾಜ! ಇತ್ತನೋಡಿ ಆ ಗುಹೆಯ ಬಾಗಿಲಕ್ಕೆ 
ಬಂಡೆಗಲ್ಲುಗಳನ್ನು ಯಾರು ಹಾಕಿರುವರು 

ಯಾರಾದರೂ ಹಾಕಿರಬಹುದು. ಕುಮಾರ ನಡೆ ನಾವೂ ಆ 
ಕಡೆಗೆ ಹೋಗುವಾ 

(ಬಂದು) ಈ ಗುಹೆಯಲ್ಲಿ ಸಿಂಹವನ್ನು ಹಾಕಿ ಎರಡು 
ದಿವಸಗಳಾದವು. ಅದು ಎಲ್ಲಿ ಸತ್ತಿರುವುದೋ ಏನೋ 


`(ರೌದ್ರದಾಮ, ಮಲೀಕ ಬರುವರು) 


ಸರಕಾರ! ಇದೇ ಆ ಗುಹೆಯು. ದೈವದ ಪ ಪ 


ಛಿ 
ಸ್ಯ 
| ಥಿ 


ರೌದ್ರದಾಮಜೀ! ಆ ಅಪರಿಮಿತ ಸಂಪತ್ತು ನಮ್ಮವಶವಾದರೆ 
ಕೇಳುವದೇನು? ನಾನು ದಕ್ಷಿಣ ಹಿಂದುಸ್ತಾನದ ಸು ಸುಲಾನನಾಗುವೆ 
ತಗಂಡಿತ್ರಪ್ಪಾ ಈಗ ಇವನಿಗೂ ಪೂರಾ ಹುಚ್ಚ ತಗೊಂಡಿತು 


ಸರಕಾರ! ತಡಮಾಡಬೇಡಿ ದೈವದ ಪರೀಕ್ಷೆಯಾಗಲಿ 


ಅಲ್ಲಾಹೋ ಅಕಬರ 


ಹಾ ತಡೆ ಮಹಮದೀ ವೀರಾ! ಮುಂದಕ್ಕೆ ಓಂದು 
ಹೆಜೆಯನಿಕಬೇಡ 
ಜ `ಶ್ನ 


EF 
GL 


ಡೆಯೆಂದು ನನಗೆ ಆಜ್ಞೆ ಮಾಡುವವರು. 


ನಾನ ಮಾಧವಾರ್ಯ. ಹುಕ್ಕನ ಗುರುವಾ 
ಮಾಧವಾಚಾರ್ಯ. ಮಹಮದೀ ವೀರಾ ಆ ಗುಹೆಯ ಕಲ್ಲನ್ನು 


ತ 


AU 


ವರ ಪ್ರದಾನ / ೧೪೪ 


ಮಾಧವಾ ಚಾಂಡಲಾ! ಸ್ವಾಮಿತ್ವದ ವಿಷಯವಾಗಿ ಪ್ರಶ್ನೆಮಾಡುವೆಯಾ? 
ಅಖಿಲ ಬ್ರಹ್ಮಾಂಡದ ಮೇಲೆ ಸ್ವಾಮಿತ್ವವನ್ನು ನಡೆಸುವ 
ಭುವನೇಶ್ವರಿ ಮಾತೆಯ ವರಪ್ರದಾನದಿಂದ ವಿಶ್ವದ ಸ್ವಾಮಿತ್ವವೇ 
ನನ್ನ ಕಡೆಗೆ ಬಂದಿರುವದು. ಆದರೆ ರೌದ್ರದಾಮಾ! ನಶ್ವರವಾದ 
ವಿಶ್ವದ ಸ್ವಾಮಿತ್ವವನ್ನು ತಕ್ಕೊಂಡು ನನಗೇನು ಮಾಡಬೇಕಾಗಿದೆ. 


ಕನ್ನಡ ನಾಡಿನದಷ್ಟೇ ಅಲ್ಲ. ಅಖಿಲ ಭಾರತದ ಸ್ನ್ತಾಮಿತ್ತವನ್ನು 
ಊ ಣಾ ದ 5 pel 


೨ 


ನಿಗೆ ಒಪ್ಪಿಸಬೇಕೆಂದು ನಾನು ಪ್ರಯತ್ನಿಸುತ್ತಿರುವೆ. 


ಮಾಧವ ಹಾ! ಕುಮಾರಾ ತಡೆ. ಮೃಗರಾಜನು ಬಹಳ ಹಸಿದಿರುವನು 
(ಅದರ ಮೈಮೇಲೆ ಕೈ ಆಡಿಸುತ್ತ) ಓಂ ಶಾಂತಿಃ ಶಾಂತಿಃ ಶಾಂತಿಃ 
(ಸಿಂಹವು ಮೃದುವಾಗಿ ಪುನಃ ಗವಿಯೊಳಗೆ ಸೇರುವದು) 

ಮಲೀಕ ಹಿಂದು ಫಕೀರರೇ ನಿಮ್ಮ ಹಿಂದೂ ಧರ್ಮವನ್ನು 


ಕಾಳಿ ಇಷ 
ದೇಷಿಸುವದಿಲ 
ವ [ae 


ಆನೇ ಪ್ರವೇಶ 
ಸಮಯ: ಪೂರ್ವರಾತ್ರಿ 
(ಕರಾಳನು ಜೋಳಿಗೆಯನ್ನು ತೆಗೆದುಕೊಂಡು ಬರುವನು) 


ಕರಾಳ ದಂಡನಾಯಕನಾಗಿ ಕೈಯಲ್ಲಿ ಖಡ್ಗ ಹಿಡಿದುಕೊಂಡು 
ಮೆರೆದಾಡಿದನು ಈಗ ಈ ಖಡಕ್ಕೆ ರಜೆಯನ್ನು ಕೊಟ್ಟು ಪುನಃ 


ಲೆಕ್ಕಣಿಕೆಯನ್ನು ಹಿಡಿದನು. ಕರಣಿಕರೊಡೆಯನೆಂಬ ಬಿರುದನ್ನು 


ಕ್‌ 


ಶಿವಾಂಗಿ 


ಕರಾಳ 


ಶಿವಾಂಗಿ 


ಕರಾಳ 


ಶಿವಾಂಗಿ 


--ಬರುತ್ತಿರುವಂತೆ ಕಾಣುತ್ತದೆ. 


ವರ ಪ್ರದಾನ / ೧೪೫ 


ಧರಿಸಿ ಆನೆಗುಂದಿಯ ಜಮಾಖರ್ಚು ಎಂಬು ನಾಣ್ಣುಡಿಗೆ 


ಜನಕ್ಷೊಟ್ಟ ಲೆಕ್ಕಣಿಕೆಯ ಕೆಲಸವೂ ಮುಗಿಯಿತು. ಈಗ 


ಗುಪ್ತಚಾರನ ಕೆಲಸವು ನನ್ನ ಕಡೆಗೆ ಬಂದಿರುವದು. 


ಲ್ಮ 


ಖಃ ಹ ಕ 
ಗುಪ್ತಾಚಾರನೆಂದರೆ ಬಹುರೂಪಿಯೇ. ಸರಿ ಇರಲಿ 


ಹುಕ್ಕನಾಯಕನ ಬಿಡಾರಕ್ಕೆ ಹೋ ಪ್ರ ಸಂಗತಿಗಳನ್ನು 
ಸೆಳೆದುಕೊಂಡು ಬರಬೇಕೆಂದು ಪ್ರಧಾನ ರೌದ್ರದಾಮರು 


ಅಪ್ಪಣೆಯನ್ನು ಕೊಟ್ಟಿರುವರು. ಈ ಜೋಳಿಗೆಯಲ್ಲಿ ನಮಗೆ 
ಬೇಕಾಗುವ ಸಾಮಾನುಗಳಿರುವವು (ಜೋಳಿಗೆ ಬಿಚ್ಚಿ ಇದು 
ಸೀರೇ, ಇದು ಕುಪ್ಪಸ, ಸ್ತ್ರೀ ವೇಷದ ಸಾಮಾನುಗಳು ಇವು 
ಬೇರೆ - ಗಡ್ಡ, ಮೀಶೆ, ಪೇಟಾ ಇತ್ಯಾದಿ ಯಾರೋ 
ಬ ಪ್ರ; ವರಾರು' ಇಷ್ಟು ರಾತ್ರಿಯಲ್ಲಿ 
ಇಲ್ಲಿಗೆ ಬರುವವರು (ಶಿವಾಂಗಿ ಬರುವಳು) 


3 


ಯಾರು! ಕರಾಳನೇನು? 

ಇದರ ಉಸಾಬರಿಯನ್ನು ಮಾಡದೇ ಹಾದಿಯನ್ನು ಹಿಡಿ 

ಶಿವಾಂಗೀ. ನೀನೇನು ಜಕ್ಕಣೆ ಇರುವಿಯೋ ಯಕ್ಷಿಣಿ 

ಇರುವೆಯೋ ಅಥವಾ ಭೂತರಾಜನ ಮೊಮಗಳಿರುವೆಯೋ 

ಹೇಳು. 

ಹೀಗೇಕೆ ಕೇಳುವಿ? 

ರಾತ್ರಿ ಅನ್ನುವದಿಲ್ಲಾ ಹಗಲು ಅನ್ನುವದಿಲ್ಲಾ ಯಾವಾಗಲೂ 

ನನ್ನ ಬೆನ್ನ ಹತ್ತಿರುವಿ, ನಾನು ಸುಡಗಾಡಿಗೆ ಹೋದರೂ ನನ್ನ 
ಸ ಹಿಂದೆ ಸಿದ್ಧಳಾಗಿ ನಿಲ್ಲುವಿ. ಆಶ್ರಮದಲ್ಲಿ ಶಿವಾಂಗೀ, 

ಆನೇಗುಂದಿಯಲ್ಲಿ ಶಿವಾಂಗೀ, ಸೆರೆಮನೆಯಲ್ಲಿ ಶಿವಾಂಗೀ, 

ಅರಮನೆಯಲ್ಲಿ ಶಿವಾಂಗೀ, ಕರಾಳನ ಬೆನ್ನಹಿಂದೆ ಶಿವಾಂಗೀ, 

ಅದಕ್ಕೋಸ್ಕರ ಕೇಳುವ ನೀನೇನು ಭೂತರಾಜನ ಮೊಮಗಳೇ? 


ಕೆ ನನ್ನ ದೆಶೆಯಿಂದ ಬೇಜಾರ ಬಂದಿರುವದು ತಮ 


ಕರಾಳ 


ವರ ಪ್ರಹಾನ / ೧೪೬ 


ಮತ್ತೆ ಸುರಮಾಡಿದಿಯಲ್ಲಾ ಸುಮನೆ ಕರಾಳ್ಮಾ ಅಂತ 
ಬಾಯ್ತುಂಬ ಕಠೆ. ಬಾಯಿಯಿಂದ ರಾಯರನ್ನುವದು 
ಒಳಗಿಂದೊಳಗೆ ಚುರುಮರಿ ತಿನಿಸಲಿಕ್ಕೆ ಹಚ್ಚುವುದು ಸಾಕು! 
ನಿನ್ನ ಶೋಬತಿಯೋ ಬೇಡ 

ಹಾಗಾದರೆ ಹೋಗಲ್ಕಾ? 

ಹೋಗು ದಯಮಾಡಿ ಹೋಗು. 

(ವೈಯ್ಕಾರದಿಂದ) ಹೋಗಲ್ಕಾ?. 

ಹೋಗು ಸುರಕ್ಷಿತವಾಗಿ ಹೋಗು ಮಹಾರಾಯಳೇ. ನನ್ನನ್ನಿಷ್ಟು 
ಉಗಳಿಬಿಡು. ನಿನಗೊಂದು  ಧೀರ್ಫ್ಥ ನಮಸ್ಕಾರ 
(ಹೋಗುವಳು) ಹಾ, ಈ ಖೋಡಿ ಮೀಶಿ ಆಡ್ದಾಗುವದು, 
ಮೀಶೆಯನ್ನಷ್ಟು ಬೋಳಿಸಿಕೊಂಡು ಬರಲಿಕ್ಕೆ ಮರೆತು ಬಿಟ್ಟೆನು. 
ಈಗ ಎಲ್ಲಾರು ಮೀಶಿಗೆ ರಜೆಯನ್ನು ಕೊಡುತ್ತಿರುವರು, 
ನಮ್ಮಂಥ ಗುಪ್ತಾಚಾರರು ಸ್ತ್ರೀವೇಷ ಧರಿಸುವ ನಟಗಳು 
ಮೊಟ್ಟಮೊದಲು ಮೀಸೆಯನ್ನು ಬೋಳಿಸಿಕೊಳ್ಳಲಿಕ್ಕೇ ಬೇಕು. 
ಸದ್ಯಕ್ಕೆ ಮೀಸೆ ಇದ್ದರೂ ಇರುವದಿಲ್ಲವೆಂದು ಕಲ್ಪಿಸಿದರಾಯಿತು 
(ಸ್ತ್ರೀ ವೇಷ ಧರಿಸಿ) .ಆಮ್ಮಯ್ಯ್ಕಾ! ಏನು ನನ್ನ ಸೌಂದರ್ಯ 
ಶ್ರೀಮನ್ನಾರಾಯಣನು ಧರಿಸಿದ್ದ ಮೋಹಿನಿ ವೇಷವಾದರೂ 
ಇಷ್ಟು ಮೋಹಕವಾಗಿರಲಿಕ್ಕಿಲ್ಲ ಸ್ತ್ರೀ ವೇಷದಲ್ಲಿರುವ ನನ್ನ 
ಮುದ್ದು ಮುಖವು ಕಮಲ ಪುಷ್ಪದಂತೆ ಎದ್ದು ಕಾಣುತ್ತಿರುವದು 
ಕಮಲ ಪುಷ್ಪಕ್ಕೆ ಎರಗಿದ ಗುಂಗು ಹುಳದಂತೆ ಈ ಮೀಸೆಗಳು 
ಶೋಭಿಸುತ್ತಿರುವವು. ಆಹಾ! ಏನು ನನ್ನ ಸೌಂದರ್ಯ 
(ನೋಡಿ) ಅಬ್ಬಾ ಪ್ರಧಾನರು ಬರುವಂತೆ ಕಾಣುತ್ತದೆ ಇವರೆಲ್ಲಿಗೆ 
ಹೊರಟಿರಬಹುದು. ಇವರ ಕಣ್ಣಿಗೆ ಬೀಳದಲೆ ಮರೆಯಾಗಿ 
ನಿಲ್ಲುವಾ (ರೌದ್ರದಾಮ ಬರುವನು) 

(ಪ್ರವೇಶಿಸಿ) ಶಿವಾಂಗಿ ನನ್ನ ಸಕಲ ಕಾರಸ್ಥಾನಗಳನ್ನು 
ಬುಡಮೇಲು ಮಾಡಿದ ಶಿವಾಂಗಿ ಇದೀಗ ಆನೆಗುಂದಿಯಿಂದ 


ಕರಾಳ 


ಕರಾಳ 


ಆ. ಹೊಯ್ಯಾಲಿಯು 


ವರ ಪ್ರದಾನ / ೧೪೭ 

ಹೊರಬಿದ್ದಳು. ನೋಡು 
ನೋಡುವಷ್ಠರಲ್ಲಿ ಮರೆಯಾಗಿ ಬಿಟ್ಟಳು ಆ ದುಷ್ಟಯು 
ಆನೆಗುಂದಿಯಲ್ಲಿ ಗುಪ್ತವಾಗಿ ಸಂಚರಿಸಿ ಎಲ್ಲ ಪರಿಸ್ಥಿತಿಯನ್ನು 
ತಿಳಿದುಕೊಂಡು ಹೋಗುವಳು. ಹೋಗು ಗಯ್ಯಾಳಿ! ನೀನು 
ಪಾತಾಳದಲ್ಲಿ ಹೊಕ್ಕರೂ ನಿನ್ನನ್ನು ಸಂಹರಿಸದೆ ಬಿಡುವದಿಲ್ಲ 
- ಆ ಗಿಡದಡಿಯಲ್ಲಿ ಸಪ್ಪಳವಾಗುತ್ತಿರುವುದು. ಗುಜುಗುಂಟು 
(ಸ್ತ್ರೀ ವೇಷಧರಿಸಿದ "'ಕರಾಳನನ್ನು ಹಿಡಿದು ತಂದು 
ಶುಚ್ಚುಮುಂಡೆ! ನನ್ನ ಮುಂದೆ ನಿನ್ನ ಆಟವು ಸಾಗದು, ನಿಲ್ಲು 


ಹಾ ಎ ಕಾ 
ನಿನ್ನ ರುಂಡವನ್ನು ಹಾರಿಸುವೆನು. 


ಸರಕಾರ! ನಾನು ಶಿವಾಂಗಿಯಲ್ಲ ವೇಷಧಾರಿಯಾದ ಕರಾಳ. 


ಗಯ್ಯಾಳೀ ಇನ್ನೂ ನಿನ್ನ ತುಂಟತನವನ್ನು ಹಚ್ಚುವೆಯ! 


ಹುಚ್ಚುಮುಂಡೆ ನಿನ್ನ ಸೆ ಸೂಂಟವನ್ನು ಮುರಿಯುವೆ. 


ಅಯ್ಯಯ್ಯೋ ಸರಕಾರ! ನಾನು ಶಿವಾಂಗಿಯಲ್ಲ 
ವೇಷಧಾರಿಯಾದ ಕರಾಳ ಕ್ರೋಧಾಂಧನಾದ ನಿಮಗೆ...... 

ನಿಜವಾಗಿ ಇವನು ಕರಾಳನು 

(ಅಳುತ್ತ) ಅಹುದು ಸರಕಾರ! 

ಬಾಯಿಮುಚ್ಚು ಕತ್ತೇ, ನೀನು ಇಲ್ಲಿಗೆ ಬಂದು ಎಷ್ಟು 

ಹೂತ್ತಾಯಿತು. ಶಿವಾಂಗಿಯನ್ನು ಕಾಣಲಿಲ್ಲವೇ 

! ನಾನೇನು ನೋಡಲೇ ಇಲ್ಲ. 

ಬೇಗನೆ ಕಾರ್ಯವನ್ನು ಮುಗಿಸಿಕೊಂಡು ಬೆಳಗಾಗುವದರೊಳಗೆ 

ಭೆಟ್ಟಿಯಾಗತಕ್ಕದ್ದು. ಶಿವಾಂಗಿ! ನನ್ನ ಸರ್ವಸ್ವವನ್ನು 

ನಾಶಮಾಡಿದ ಶಿವಾಂಗಿ........ 


ಧೆ ಸಂತಪ್ರನಾದ ಈ ೨೫ ತಲೆಯು ತಿರಿಗಿರುವುದೇ ನಿಶ್ಚಯ 
ದಾಸಾಳದ ಹೂವನ್ನು ಗುಲಾಬಿಯ ಹೂವೆಂದು ತಿಳಿಯುವ 


ವರ ಪ್ರದಾನ / ೧೪೮ 


ಇವನ ಬುದ್ಧಿಗೆ ಬೆಲೆಯೇ ಇಲ್ಲ. ಲತಾಂಗಿಯಾದ ಶಿವಾಂಗಿ 
ವೇಷ ಧಾರಿಯಾದ ಈ ಹಿಡಂಬಿಯತ್ತ ಥೂ! ನಿನ ಮಂಜಾಳ 
jas ಮೂರ್ಯಾ!! ಆ ಮೂರ್ಪನು ಕುಣಿಸಿದಂತೆ 
ಕುಣಿಯುವವನಾದ ನಾನು ಶತಮೂರ್ಬ. ಸಾಕು ಸ್ವೀವೇಷವ: 
ಧರಿಸುವುದು ಬೇಡ (ವೇಷ ತೆಗೆದೊಗೆದು) "ಮುಸಲಾನ 


ವೇಷವನ್ನು ಧರಿಸಿ ಹುಕ್ಕನ ಬಿಡಾರವನ್ನು ಸೇರತಕ್ಕದ್ದು ಅಲ್ಲಿ 
ನಮ್ಮ ಕಪಟ ನಾಟಕವನ್ನು ಪ್ರಯೋಗಿಸತಕ್ಕದ್ದು (ಮುಸಲ್ಮಾನ 
ಎ ೬ 


ಟೆ 


| 


pal 


SR 


ವೇಷಧರಿಸಿ) ಅರೆ ವ್ಹಾ ಈ ವೇಷವು ನನಗೆ ಎಷ್ಟು ಚೆಂದವಾಗಿ 
ಕಾಣಿಸುತ್ತದೆ. ಈ ವೇಷವನ್ನು ಧರಿಸಿದ ಕೂಡಲೇ ಮೈಯಲ್ಲಿ 
ಹುರುಪು ಬಂದು ಬಿಟ್ಟಿದೆ. ಈ ಹುರುಪನ್ನು 
ಆರಿಸಕೊಡಬಾರದು ಪ್ರತ್ಯಕ್ಷ ನಾನು ದಿಲ್ಲಿ ಸುಲ್ತಾನನು ಪಾನಂ 
ದಿಲ್ಲಿ ಸುಲ್ತಾನನು (ತಿರುಗಾಡುವಷ್ಟರಲ್ಲಿ ಮಲೀಕನಾಯಬನು 
ಕಷ್ಟವಸ್ತ ಸದಿಂದ ಬರುವನು) ತುಮ್‌ ಕೌನ್‌ ಹೈ ದೋಸ್‌್‌ಕಿ 
ದುಷನ್‌ ಷನ 


ಹಮಕೋ ಪೂಛನೇ ವಾಲೆ ತುಮ್‌ ಕೌನ್‌ ಹೋ? 

ಏ ದೇಖೋ (ಬುರ್ಕ ತೆಗೆಯುವನು) ಬೇಹಕೂಫ್‌ (ಕುತ್ತಿಗೆ 
ಹಿಡಿದು) 

ಸರಕಾರ! ನನ್ನನ್ನು ಕ್ಷಮಿಸಬೇಕು. ನಾನು ತಮ್ಮ ಚರಣ ಸೇವಕನು 
ವೇಷಪಲ್ಲಟಿಸುವ ಕಲೆಯನ್ನು ಅಭ್ಯಾಸ ಮಾಡುತ್ತಿದ್ದೆ. 


ಇರಲಿ ರೌದ್ರದಾಮನು ಯಾವ ಕಡೆಗೆ ಹೋದನು? 


ವರ ಪ್ರದಾನ 1 ೧೪೯ 


ಕರಾಳ ಆ ಕಡೆಗೆ ಹೋದನು. ನಿಶ್ಚಯವಾಗಿ ಆ ಕಡೆಗೇ ಹೋದನು. 

ಮಲೀಕ ಅಚ್ಚಾ! (ಹೋಗುವನು 

ಕರಾಳ ಸಾಕಪ್ಪಾ ಸಾಕು ಗುಪ್ತಾಚಾರದ ಕೆಲಸವು ನನ್ನಿಂದಾಗದು. 
ಮಧ್ಯರಾತ್ರಿಯಾಗಿದೆ, ಮನಗೆಹೋಗಿ ಸೃಸ್ಪವಾಗಿ 


ಛು 
[al KY Ey ಲೆ 
ಬಿದುಕೊಳ್ಳುವಾ. ಇವರ ರಾಜಕಾರಣವು ಬೇಡ ಇವರ 


ಇಲಾ ಇ ಇ 
ಸಹವಾಸವೂ ಬೇಡ (ಹೋಗುವನು) 


ಶಿವಾಂಗಿ (ಪ್ರವೇಶಿಸಿ) ಇಲ್ಲಿ... ನಡೆಯುವ ಸಂಗತಿಗಳನ್ನು 
ತಿಳಿದುಕೊಳ್ಳುವದಕ್ಕಾಗಿ ಆ ಮರದ ಹಿಂದೆ ಅಡಗಿಕೊಂಡು 


ಕುಳಿತಿದ್ದೆ. ವಿಶೇಷ ಏನೂ ಕಂಡುಬರಲಿಲ್ಲ. ಕರಾಳನ 
ದುರ್ದೆಶೆಯನ್ನು ಕಣ್ಣಾರೆ ಕಂಡ ರೌದ್ರದಾಮನು ನನ್ನ 
ಶೋಧಕ್ಕಾಗಿ ಹೊರಟಿರುವನು.  ಮಲೀಕನಾಯಬರು 
ರೌದ್ರದಾಮನ ಶೋಧನೆಯಲ್ಲಿದ್ದಂತೆ ಕಾಣುತ್ತದೆ. ಇರಲಿ 
ಮಧ್ಯರಾತ್ರಿಯಾಯಿತು ಇನ್ನು ತಡಮಾಡದೇ ಬಿಡಾರವನ್ನು 
ಸೇರತಕ್ಕದ್ದು (ಹೋಗಹತ್ತವಳು). 


ರೌದ್ರದಾವ ತಡೆ ಅಧಟೆ! ಕಾಲನ ಕೈಯೊಳಗಿನಿಂದ ಪಾರಾಗಿ ಹೋಗಲಾರಿ. 
ನಿನ್ನನ್ನು ಎಷ್ಟು ಪರಿಯಾಗಿ ಶೋಧಿಸಿದರೂ ಕಣ್ಣಿಗೆ ಬೀಳದ್ದರಿಂದ 
ಆನೆಗುಂದಿಗೆ ಹಿಂದಿರುಗಿದ್ದೆ ಆದರೆ ನಿನ್ನ ದುರ್ದೈವವೇ ನಿನ್ನನ್ನು 
ನನ್ನ ಎದುರಿನಲ್ಲಿ ತಂದು ನಿಲ್ಲಿಸಿರುತ್ತದೆ. 

ಶಿವಾಂಗಿ ನನ್ನನ್ನೇಕೆ ಇಷ್ಟು ಪರಿಯಾಗಿ ಶೋಧಿಸುವ ಶ್ರಮವನ್ನು 
ವಹಿಸಿದಿರಿ? 


ರೌದ್ರದಾಮ : ಒರೆಯಿಂದ ಹೊರಬಿದ ಶ್ರ ಈ ಖಡ್ಗವೇ ನಿನಗೆ ಉತ್ತರವನ್ನು 
ಕೊಡುವದು. ದಾಸೀಪುತ್ರಿ ನೀಚ ಸೂತ ಕುಲದ ಕುನ್ನಿಯೇ..... 


ಶಿವಾಂಗಿ ದಾಸೀ ಪುತ್ರಿಯಲ್ಲ ಜೋಕೇ ರೌದ್ರದಾಮಾ! ದಾಸೀ 
ಪುತ್ರಿಯಿಂದ ಇಂಥ ಸಾಹಸದ ಕೆಲಸಗಳು 


ಜರುಗಿಸಲಡುವವೇ? ಮೂಢಾ! ಅಖಂಡವಾದ ಸೇವಾ 


ರೌದ್ರದಾಮ 


ಶಿವಾಂಗಿ 


ಶಿವಾಂಗಿ 


ಶಿವಾಂಗಿ 


ವರ ಪ್ರದಾನ / ೧೫೦ 


€l 
Gs 
ಲ 
4 ಭ್ರ 
(1 
೨ 
4. 
CL 
೩61 
| 
ತ್ತ 
4 
ok 
5 
ಲ 
o 
£1 
ಕ್ರಿ 
ಗಿ 
GL 
೫ 
Gl 


ಜನಿಸಬಹುದೇ? ಹಿಮದ ಹೊಟ್ಟೆಯಿಂದ ಅಗ್ಲಿ 

ಹುಟ್ಟಬೆಹುದೇ? ದಿವ್ಯ ತೇಜದಿಂದ ಚಮಕಿಸುವ ಕ್ಷಾತ್ರ 
ಬ್ಲ J 

ತೇಜದಲ್ಲಿ ನನ್ನ ಜನವಾಗಿರುವದು 


ಅದಾವ ಕೌತ್ರಮಾತೆಯು ನಿನಗೆ ಜನ ಒ ಕೊಟ್ಟಿರುವಳು? 


ಯಾವ ವೀರಮಾತೆಯ ಚಂಡ ವಿಕ್ರಮರಾದ ಹುಕ್ಕಬುಕ್ಕರಿಗೆ 
ಜನ್ಮವನ್ನು ಕೊಟ್ಟಿರುವಳೋ ಆ ವೀರಮಾತೆಯೇ ನನಗೆ ಜನ್ಮ 
ಕೊಟ್ಟಿರುವಳು ನನ್ನಹೆಸರು ಶಿಂಗಲಾ ಕುಮಾರಿ. 

ಶಿಂಗಲಾಕುಮಾರೀ (ಸ್ವ) ಶಿವಾಂಗಿಯು ಸಾಮಾನ್ಯ 
ಕನ್ಯಯೆಂದು ತಿಳಿಯಬೇಡ ಎಂದು ಜಂಬುಕೇಶ್ವರರು ನನ್ನ 
ಮುಂದೆ ಎಷ್ಟೋಸಲ ಉದ್ಧಾರ ತೆಗೆದಿದ್ದರು. ಈವರೆಗೂ 


ಲ 
pe ಎ 


೬ 


& 


೧ 


ಇದು ತಿಳಿಯದೇ ಹೋಯಿತು. ಹೋಗಲಿ ಪಕ) ಅದು 
ಏನೇ ಇರಲಿ ನಾನು ನಿನ್ನನ್ನು ಶಿವಾಂಗಿಯೆಂದೇ ಕರೆಯುವೆ. 


ಶಿ 
J 
cH 
CL 
2 
೩ 
~ 
€l 
೦. 
ಓ 
0) 


[= 
ನನನು ಶಿವಾಂಗಿ ಎಂದು ಕರೆ ಶಿಂಗ 


ಕಾ 
Rr ಕ್ಲೆಗಳಿಗೆ ಅರದಾಳ ಹಾಕಿದ ಮಾರಿ! ನಿನ್ನನ್ನು 
ಕೊಂದು ಹಾಕಿದರೆ ನನಗಾವ ದೋಷವು ಸೋಂಕಲಾರದು. 
ದೋಷ! ನಿನಗೇಕೆ ಅದರ ವಿಚಾರ! ಪಾಪದ ಖಣಿಯೇ! 
ನರಕದ ಹುಳಕ್ಕೆ ಹೇಸಿಕೆಯ ವಿಚಾರವೇಕೆ? ನಿನ್ನ ಖಡ್ಗದ 
ಗರುವವನ್ನು ಮುರಿಯುವಷ್ಟು ಶಕ್ತಿಯು ' ಈ ನನ್ನ 
ಖಡ್ಗದಲ್ಲಿರುವದು. 


೧ 


ನಕವನು ಕಟಿ ಚಂದ್ರಮನು ತನ ಶೀತಲ ಕಿರಣಗಳಿಂದ 


ದ. ಐ ಲ ಟ್ರುಣಖಿ ತ್‌ 


ಅಹಹ! ಸುಂದರಿ (ಖಡ್ಗ ಒರೆಗಾಣಿಸಿ) ಚಂದ್ರಮುಖಿಯಾದ 


ವರ ಪ್ರದಾನ / ೧೫೧ 


pal 


ನನ್ನ ಕ್ರೋಧಾಗ್ನಿಯನ್ನು ನಂದಿಸಿದನು. ಆ ಚಂದ್ರಮನು ಮನಥನ 
ಮಿತ್ರನೆಂಬುದನ್ನು ನನ್ನ ಅನುಭವಕ್ಕೆ ತಂದುಕೊಟ್ಟನು 
_ತ್ರಕುಮಾರೀ! ಶಿಂಗಲಾ! ಅಹಹ ಈ ಸೌಂದರ್ಯವನ್ನು 
ಶಿವಾಂಗಿಯೆಂಬ ಬುರುಕಿಯಲ್ಲಿ ಬಚ್ಚಿಟ್ಟಿದ್ದೀಯಾ! ಶಿಂಗಲಾ! 
ವೈರಿಯ ಹೆಂಡತಿಯಾದ ಜಾನಕಿಯನ್ನು ಕಂಡು 
ಮೋಹವಶವಾದ ದಶಕಂಠನ ಹೃದಯದಲ್ಲಿ ಉದ್ಭವಿಸಿರುವ 


ವಿಕಾರವೇ ಈಗ ನನ್ನ ಹೃದಯದಲ್ಲಿ ಉದ್ಭವಿಸಿರುವವು. 


3 


ದುರ್ಮುಖಾ! ಪಾಹಿಯೇ...... ` 


ಬೇಡ ನನ್ನನ್ನು ನಿಂದಿಸಬೇಡ. ಹೃದಯದಲ್ಲಿ ಕ್ರೋಧಾಗ್ನಿಯು 
ಹೊತ್ತುತ್ತಲಿದೆ. ಕಾಮಾಗ್ನಿಯು ಪ್ರಜ್ವಲಿಸುತ್ತಲಿದೆ. ಈ ಶೀತಲ. 
ಚಂದ್ರಿಕೆಯಾದರೂ ಮಧ್ಯಾನ್ಹದ ಪ್ರಖರತೆಯಂತೆ ನನ್ನ 
ದೇಹವನ್ನು ಸುಡುತ್ತಲಿರುವದು. ಶಿಂಗಲೆಯ ಅಧರಾಮೃತ 
ಪಾನ ಆಮೇಲೆ ಶಿಂಗಲೆಯ ರಕ್ತದಲ್ಲಿ ಸ್ನಾನ. ಅಂದರೇನೆ ಈ 
ದೇಹತಾಪ ನಿವಾರಣೆಯಾಗುವದು. (ಮೈಮೇಲೆ 


ಹೋಗುವನು) 


ಈ ಅಸೀಬಾಲೆಯ ಕಂಠಾಲಿಂಗನ? 


ನಿನ್ನ ಅಸಿಬಾಲೆಯ ಕಂಠಾಲಿಂಗನವನ್ನು ನನ್ನ ಖಡ್ಗ 
ತಕ್ಕೊಳ್ಳುವದು (ಖಡ್ಗ ಯುದ್ಧವಾಗಿ ಶಿವಾಂಗಿಯಖಡ್ಗ ಕೆಳಗೆ 
ಬೀಳುವದು) ಶಿಂಗಲಾ! ನನ್ನ ಮೇಲೆ ಪರಮೇಶ್ವರನಿಗೆ 
ದಯಪಹುಟ್ಟಿ ನಿನ್ನ -ಕೈಯೊಳಗಿನ ಖಡ್ಗ ಕಳಚಿ ಬೀಳುವಂತೆ 
ಮಾಡಿದನು. ಇನ್ನು ನಿರಾತಂಕವಾಗಿ ಈ ರೂಪಸಿಯನ್ನು ಹೂಂ 
ಸುಂದರೀ ಹರಿಣದಂತೆ ಬೆದರಬೇಡ ನಿನ್ನ ಆವದೇತರ 
ವಿಕಾರವ ನನ್ನ ಕಾಮವಿಕಾರಕ್ಕೆ ಪುಷ್ಠಿಯನ್ನು ಕೊಡುವದು. 
ಶಿಂಗಲಾ! ಕಾಮಪುರುಷನಿಗೊಮ್ಮೆ ಸಮಯವನ್ನು ಸಾಧಿಸಿ 
ಕೊಡುವದು ನಿಸರ್ಗ ಕರ್ತವ್ಯವಾಗಿದೆ. ಒಂದೇ ಸಮನೇ 
ತಳಮಳಗೊಳ್ಳುತ್ತಿರುವ ಹೃದಯಕ್ಕೆ ಶಾಂತಿಯನ್ನು (ಎಂದು 


ಮಲೀಕ 


ಶಿವಾಂಗಿ 


ಮಲೀಕ 


ಶಿವಾಂಗಿ 


ಮಲೀಕ 


ರೌದ್ರದಾಮ 
ಕರಾಳ 


ರೌದ್ರದಾಮ 


ವರ ಪ್ರದಾನ / ೧೫೨ 


ಮೈಮೇಲೆ ಹೋಗುವಷ್ಟರಲ್ಲಿ ಮಲೀಕಸಾಯಬ ಬಂದು 
ರೌದ್ರದಾಮನ ಕುತ್ತಿಗೆ ಹಿಡಿದು) 

ವರೆಗೂ ನಡೆದ ಪ್ರಸಂಗ ಚಿತ್ರವನ್ನು ಕಣ್ಣಾರೆ ಕಂಡೆ. ಅಮಾ 

ಣ ೬ 

ಹೇಳು ಈ ಪಾಪಿಯ ಹೊಟ್ಟೆಯನ್ನು ಹರಿದು ಇವನ ರಕ್ತವನ್ನು 
ಹರಿಸಲ್ಕಾ ಶಿರವನ್ನು ಹರಿಸಿ ಈ ಪಾಪಿಯ ಪ್ರಾಣವನ್ನು 
ಹೀರಲ್ಕಾ ಹೇಳು ಅಮ್ಮಾ 
ಧನ್ಯ ಮಹಾನುಭಾವ!ನೀನು ನನ್ನ ವಚನವನ್ನು ಪಾಲಿಸುವೆಯಾ 
ಹೇಳು? 
ಅಮ್ಮಾ ನಿಶ್ಚಯವಾಗಿ ಪಾಲಿಸುವೆ. 
ಹಾಗಾದರೆ ಇವನ ಕೂದಲಳೆಗೆ ಧಕ್ಕೆ ಹತ್ತದಂತೆ ಕಾಯ್ದು 
ಇವನನ್ನು ಆನೆಗುಂದಿಗೆ ಮುಟ್ಟಿಸಿರಿ. ಕಾಮ, ಕ್ರೋಧಗಳ 
ವಿಕಾರಗಳ ಹೊಡೆತದಿಂದ ಇವನೀಗ ಅಶಕ್ಷನಾಗಿರುವನು, 
ಆದ್ದರಿಂದ ಇವನನ್ನು ಕೊಲ್ಲದೇ ಕಾಪಾಡಿರಿ. 


ಧನ್ಯ! ಹಿಂದೂ ಲಲನಾಮಣಿಗಳೇ! ಔದಾರ್ಯ ರಸದಿಂದ 
ತುಂಬಿ ತುಳುಕುವ ನಿಮ್ಮ ಪಿತೃಹೃದಯಕ್ಕೆ ನನ್ನ ಶತಶಃ 


ಧನ್ಯವಾದಗಳು. ಎಲೋ ಪಾಪಿ! ನಿನ್ನ ಮಸ್ತಕವನ್ನು ನೆಲಕ್ಕೆ 


ಷ್ಠ 


ಮುಟ್ಟಿಸಿ ಈ ಮಾತೆಯ ಕ್ಷಮೆಯನ್ನು ಬೇಡಿಕೊಳ್ಳು. 
(ಬಲಾತ್ಕಾರದಿಂದ ನಮಸ್ಕರಿಸಿ ಒಯ್ಯುವನು) (ತೆರೆ 
ಬೀಳುವುದು) 

(ರೌದ್ರದಾಮನ ಬಿಡಾರ) 

(ಪ್ರವೇಶಿಸಿ) ಅವಮಾನಕ್ಕಿಂತ ಮರಣವೇ ಲೇಸು 

ತಮ್ಮ ಸೈನ್ಯವನ್ನು ತಕ್ಕೊಂಡು ಕಂಪಲಿಗೆ ಹೋಗುವೆನು. 
ಕರಾಳಜೀ! ಕಾಲವೇ ಪ್ರತಿಕೂಲವಾದ ಮೇಲೆ 
ಮಾಡುವದೇನು? (ತೆರೆಯಲ್ಲಿ ತುತೂರಿಯ ಧ್ವನಿ) ಕರಾಳಜೀ! 
ಹೇಗಾದರೂ ಮಾಡಿ ಶಿವಾಂಗಿಯನ್ನು ಮಾತ್ರ ಕೊಲ್ಲಲಿಕ್ಕೆ ಬೇಕು 


ಗೌರಾಂಬಿಕಾ 
ಮಾಧವ 


ವರ ಪ್ರದಾನ / ೧೫೩ 


ಅಂದರೆ ಆನಂದದಿಂದ ಪ್ರಾಣಬಿಡುವೆನು. (ವಚನ ಕೊಡುವನು 
ಭುಜಂಗನು ಬರುವನು) 
ಪ್ರಧಾನಜೀ! ಹುಕ್ಕನ ಸೈನ್ಯವು ಸಮುದ್ರದ ತೆರೆಗಳಂತೆ 
ಅಬ್ಬರದಿಂದ ಬರುತ್ತಿರುವದು. 
ಭುಜಂಗರಾವ! ದೈವಬಲ ತಪ್ಪಿದ ಮೇಲೆ ಮಾಡುವದೇನು? 
ನಡೆಯಿರಿ. ವೈರಿಗಳೊಡನೆ ಕಾದಾಡಿ ಸಮರದಲ್ಲಿ ಮಡಿಯುವಾ 
ಹರ ಹರ ಮಹಾದೇವ! (ಯುದ್ಧವಾಗುವುದು) 
(ರೌದ್ರದಾಮನು ಸಾಯುವನು) 
(ಪ್ರವೇಶಿಸಿ) ಹಾಯ್‌ ಹಾಯ್‌ ಸಹೋದರಾ...... 
ಕುಮಾರೀ! ನಿಮ್ಮಜೀವಿತ ನಾಟಕದಲ್ಲಿ ಇದೊಂದು ಶೋಕರಸ 
ಪ್ರವೇಶ. 

ಓಂ ಶಾಂತಿಃ ಶಾಂತಿಃ ಶಾಂತಿಃ 


( ೩ನೇ ಆಂಕ ಸಮಾಪ್ತ ) 


೪ನೇ ಅಂಕ 
೧ನೇ ಪ್ರವೇಶ 


ಸ್ಥಳ: ವಿದ್ಯಾನಗರದೊಳಗಿನ ಅರಮನೆ. ಸಮಯ: ಮೊದಲ ಪ್ರಹರ 


ಲಲಿತಾ 


(ಹುಕ್ಕನು ಕುಳಿತಿರುವನು, ಲಲಿತಾ ಗಾಳಿ ಹಾಕುತ್ತಿರುವಳು) 


ರಾಜಕುಮಾರೀ! ನಿನ್ನ ಕೋಮಲವಾದ ಕರಗಳಿಗೆ ಶ್ರಮ 
ಉಂಟಾಗಲಿಕ್ಕಿಲ್ಲವೇ? ಗಾಳಿ ಹಾಕುವದನ್ನು ಸಾಕುಮಾಡು 
ಭಗವಾನ್‌ ಭಾಸ್ಕರನು ತನ್ನ ಪ್ರಚಂಡವಾದ ಕಿರಣಗಳ 
ಪ್ರಖರತೆಯಿಂದ ಜೀವಜಗತ್ತನ್ನು ದಹಿಸುತ್ತಿರುವಾಗ ನಿಸರ್ಗ 
ದೇವಿಯು ಗಾಳಿಯನ್ನು ಹಾಕುವಳು. ಮಾರುತನು 
ವಾತಾವರಣದೊಳಗಿನಿಂದ ಬಂದು ನನ್ನ ಹೃದಯವನ್ನು 
ಆಶಿಸುತ್ತಿರುವನು. ಮನಮೋಹಿನಿ ಬಿಸಿಲು ಮಳೆಗಳೆನ್ನದೇ 
ಸಮರ ಸೇವೆಯನ್ನು ಮಾಡುವ ಕಗ್ಗಕುರುಬರ ಸೇನಾಪತಿಗೆ 
ಕೋಮಲ ಹಸ್ತದಿಂದ ಹಾಕಲ್ಪಡುವ ಗಾಳಿಯು 
ಉಪಯೋಗವಾಗಲಿಕ್ಕಿಲ್ಲ. 


ಮಹಾರಾಜ! ತಮಗೆ ಯೋಗ್ಯವಾದ ಸೇವೆಯು ನನ್ನಿಂದ 
ಮಾಡಲಿಕ್ಕಿಲ್ಲವೇ? ಹೇಳಿ ತಮಗೆ ಈ ಸೇವೆಯು 
ರುಚಿಸಲಿಕ್ಕಿಲ್ಲವೇ? ಮಹಾರಾಜ! ಕಗ್ಗ ಕುರುಬರಕ್ಕಿಂತ 
ಕಡೆಯಾದ ಕಪಿಗಳ ಒಡೆಯನಾದ ಶ್ರೀರಾಮನು ಜಾನಕಿ 
ದೇವಿಯ ಕೋಮಲಸೇವೆಯಿಂದ ಆನಂದನಾಗುತ್ತಿದ್ದಿಲ್ಲವೇ? 


el 
aM 


ವರ ಪ್ರದಾನ / ೧೫೫ 


ಲಲಿತಾ! ನಾನು ನಿನ್ನ ಸೇವೆಯನ್ನು ಸೇರುವದಿಲ್ಲವೆಂದು 
ತಿಳಿದೆಯಾ? ಲತಾಂಗಿಯಾದ ಲಲಿತೆ ನೋಡು ನೀನು ಬಹಳ 
ವೇಳೆಯವರೆಗೆ ನಿನ್ನ ದೇಹವನ್ನು ನಿಲ್ಲಿಸಿದ್ದರಿಂದ ಅದುಹೇಗೆ 
ಹೊಯ್ದಾಡುತ್ತಿರುವದು. ತಾರುಣ್ಯ ಸಿಂಧುವೇ ನಿನ್ನ ದೇಹದ 
ಮೇಲೆ ಕರುಣೆಯನ್ನಿಟ್ಟು ಅದಕ್ಕೆ ವಿಶ್ರಾಂತಿಯನ್ನು ಕೊಡು. 


ಮಹಾರಾಜ! ಇದೇನು ಚೇಷ್ಟೆ? 


ಚೇಷ್ಟೆಯಲ್ಲ. ಸತ್ಯವನ್ನೇ ಸಾರಿದೆ ಇದೋ ನೋಡು 
ಬಳಿಯಲ್ಲಿರುವ ಗುಲಾಬಿಯ ಹೂವಿನ ಮೇಲೆ ಕಾಣುವ 
ಇಬ್ಬನಿಯ ಹನಿಗಳಂತೆ ಬೆವರಿನ ಅಂದಗಳು ನಿನ್ನ 
ಮುಖಮಂಡಲದಲ್ಲಿ ಕಾಣುವವು. ನಿನಗೆ ಬಹಳೇ 
ಆಯಾಸವಾಗಿದೆ. ನೀನೀ ಪೀಠವನ್ನಲಂಕರಿಸು. ನಾನು ಗಾಳಿ 
ಹಾಕುವೆನು. 


ಸಾಕುಮಾಡಿ ಇಂಥ ಚೇಷ್ಟೆಯು ನನಗೆ ಸೇರುವದಿಲ್ಲ, 


ಶ್ರೀಮನ್ನಾರಾಯಣನು ತನ್ನ ಸೇವೆಯಲ್ಲಿರುವ 
ಇಂದಿರಾದೇವಿಯ ಶ್ರಮವನ್ನು ಹರಿಸುವದಕ್ಕಾಗಿ ಅವಳನ್ನು 
ತನ್ನ ಹೃದಯ ಸಿಂಹಾಸನದ ಮೇಲೆ ಕೂಡ್ರಿಸಿ ಕೊಂಡನು 
ಅಂದಮೇಲೆ ನಿನ್ನನ್ನು ಪೀಠದ ಮೇಲೆ ಕುಳ್ಳಿರಿಸುವುದು 
ಬೇಡವೇ? 

ಮನೋಹರಾ! ನನ್ನ ದೇವನ ಪೂಜೆಯನ್ನು ಮುಗಿಸಲು 
ಅವಕಾಶವನ್ನು ಕೊಡುವದಿಲ್ಲವೇ? 


€ನು ನಿನ್ನ ದೇವನ ಪೂಜೆಯನ್ನು ಮುಗಿಸಿದ ನಂತರ ನಾನು 


3 


ನಿ 
ನನ್ನ ದೇವಿಯ ಪೂಜೆಯನ್ನು ಮಾಡುವೆ. 


ಮಹಾರಾಜ! ನನ್ನ ದೇವನ ಕೊರಳಲ್ಲಿ ಹಾಕಲು ಒಂದು 
ಸುಂದರವಾದ ಮಾಲೆಯನ್ನು ಮಾಡಿರುವೆ. 


ವರ ಪ್ರದಾನ / ೧೫೬ 


ಇದೇ ನೋಡು ಸ್ತ್ರೀಯರ ಸ್ವಾರ್ಥ ನನ್ನ ದೇವಿಯ ಕೊರಳಲ್ಲಿ 
ಹಾಕಲಿಕ್ಕೆ ನನಗೊಂದು ಮಾಲೆಯನ್ನು ಮಾಡಿ ತಂದು 
ಕೊಟ್ಟಿದ್ದರೇ ತಮಗೇನು ಶ್ರಮವಾಗುತ್ತಿದ್ದಿಲ್ಲ. ಶಿವಾಂಗಿಯು 
ನನಗೋಸ್ಕರವಾಗಿ ಹೂ ಮಾಲೆಯನ್ನು ಮಾಡಿಟ್ಟಿರುವಳು. 
ಒಳ್ಳೇದು ಹಾರವನ್ನು ನೀವೇಕೆ ಮಾಡಿಕೊಟ್ಟಿರಿ ಎಂದು 
ನಾದಿನಿಯರನ್ನು ಕೇಳುತ್ತೇನೆ. 

ಏನು? ಶಿವಾಂಗಿ ನಿಮ್ಮ ನಾದಿನಿಯಾಗಿಬಿಟ್ಟಳೇ? 


ತಮಗಿನ್ನು ಗೊತ್ತಿಲ್ಲವೇನು? ಶಿವಾಂಗಿಯು ನಿಮ್ಮ 
ಸಹೋದರಿಯು. ಶಿವಾಂಗಿಯೇ ಶಿಂಗಲಾಕುಮಾರಿಯು. 
ಅಹಹ ಭಗಿನೀ ಪ್ರೇಮ ನಿಕ್ಷೇಪವು ಶಿಂಗಲಾಕುಮಾರಿ. 
ಅಹುದು ಮಹಾರಾಜ (ಕಿವಿಯಲ್ಲಿ ಹೇಳುವಳು) 
ಧನ್ಯ! ಸದುರೋತ್ತಮಾ. ನಾನು ಅನಂತ ಜನ್ಮಗಳನ್ನು ತಾಳಿ 
ನಿನ್ನ ಸೇವೆಯನ್ನು ಮಾಡಿದರೂ ತಮ್ಮ ಉಪಕಾರವು 
ತೀರಿಸಲ್ಪಡಲಾರದು. 
ಮಹಾರಾಜ! ಈ ಆನಂದದ ಭರದಲ್ಲಿ (ಹೋಗುವಳು) 
ಅ ಹ ಹಾಗುರುದೇವಾ! ಇದೆಲ್ಲವೂ ನಿನ್ನ ಕೃಪಾ ಪ್ರಸಾದವು. 
ಪ್ರಿಯೇ! ಈ ಸುಮಂಗಲ ಪ್ರಸಂಗವು ಪ್ರಾಪ್ತವಾದುದಕ್ಕೆ 
ಸದ್ಗುರುವಿನ ಕೃಪೆಯೇ ಕಾರಣವಲ್ಲವೇ? 
ಅಹುದು ಮಹಾರಾಜ. ಈ ಕುಸುಮ ಮಾಲೆಯು ಎಷ್ಟು 
ಸುದೈವಿಯಾಗಿರುವುದು ನೋಡಿ ನನಗಿಂತ ಮುಂಚಿತವಾಗಿ 
ಮ್ಮ ಹೃದಯವನ್ನು (ಕೊರಳಲ್ಲಿ ಹಾಕಿ) 


-: ಪದ, :- 
ವಿ 


ವರ ಪ್ರದಾನ / ೧೫೭ 


ವರಸುಮ ಮಾಲೆ ಭಲಾ 
ನೀನೇ ಸುದೈವಿ ಮಾಲಾ 
ಸುಮಶ್ರೀಕಾಂತಿ ನೋಡೋ ತೇಜಾ 


ಮಾಲಿನಿ ತಾ ಸುಮಮಾಲಾ 


ಪ್ರಿಯೇ ಈ ಸೌಭಾಗ್ಯ ವೈಜಯಂತಿಯ ಮಾಲೆಯನ್ನು ನಿನ್ನ 
ಕೊರಳಲ್ಲಿ ಹಾಕುವೆನು. (ಮಾಧವನು ಬರುವನು) 


ಪಾರ್ವತಿ ಪರಮೇಶ್ವರರಂತೆ ಕಂಗೊಳಿಸುವ ಹುಕ್ಕ 
ಲಲಿತೆಯರಿಗೆ ಸದಾ ಮಂಗಳವಾಗಲಿ. ಕುಮಾರ ರಾಷ್ಟ್ರಮಾತೆ 
ಜೊತೆಗೆ ಸ್ವಾತಂತ್ಯ ಭಾಗ್ಯವನ್ನು ಒದಗಿಸಿಕೊಟ್ಟ 
ಮಾತೃಯಣದಿಂದ ಮುಕ್ತನಾದ ನಿಮ್ಮ ಪ್ರೇಮ ಸೌಭಾಗ್ಯ 
ಮಾಂಗಲ್ಯವನ್ನು ಲಲಿತಾಕುಮಾರಿಯ ಕೊರಳಲ್ಲಿ ಕಟ್ಟುವದನ್ನು 
ಕಂಡು ನನ್ನ ಕಣ್ಣುಗಳು ಧನ್ಯವಾದವು. ಮೊದಲು ದೇಶಸೇವೆ. 
ಆಮೇಲೆ ಪ್ರೇಮ ಸೇವೆ ಎಂಬ ದಿವ್ಯ ಉದಾಹರಣೆಯನ್ನು 
ಜಗತ್ತಿಗೆ ಹಾಕಿ ಕೊಟ್ಟಿರುವ. 


ಗುರುಮಹಾರಾಜ! ಇದೆಲ್ಲವು ಈ ಪವಿತ್ರಪಾದ ಪ್ರಭಾವವು 
ಮಹಾರಾಜ! ತ್ರಿಭುವನ ಕೀರ್ತಿ ಸಂಪನ್ನರಾಗಿ ಹೋದ 
ಪಾಂಡವರ ದಿವ್ಯ ಚರಿತ್ರಕ್ಕೆ ಕರ್ಮಯೋಗಿಯಾದ ಶ್ರೀ ಕೃಷ್ಣನ 
ಪ್ರಭಾವವೇ ಕಾರಣವಲ್ಲವೇ? ಜಗತ್ತಿಗೆ ದಿವ್ಯ ತತ್ವದ 
ಪಾಠವನ್ನು ಕಲಿಸಿಕೊಟ್ಟ ಶ್ರೀ ರಾಮಚಂದ್ರನ ಶೀಲಧರ್ಮಕ್ಕೆ 
ವಶಿಷ್ಟ ವಿಶ್ವಾಮಿತ್ರರ ದಿವ್ಯಬೋಧನೆಯೇ ಕಾರಣವಲ್ಲವೇ? 
ಮಹಾರಾಜ! ದಿವ್ಯಜ್ಞಾನಿಗಳಾದ ತಮ್ಮ ಪ್ರಭಾವದಿಂದ 
ಅಂಕುರಿಸಿದ ಧರ್ಮ ಸಾಮ್ರಾಜ್ಯಾಂಕುರವು ತೆಮ್ಮ 
ಕೃಪಾಜಲದಿಂದಲೇ ಪೋಕ್ಷಿತವಾಗಿ ಉನ್ನತವಾದ ವೃಕ್ಷವು 
ಆಗುವದು. ಮಾಧವಾರ್ಯರು ಸೂತ್ರಧಾರರು. ಹುಕ್ಕ ಬುಕ್ಕರು 
ಕೇವಲ ಗೊಂಬೆಗಳು. (ಬುಕ್ಕ ಗೌರಾಂಬಿಕ ಬರುವರು) ಮಾಧವ 


ಗೌರಾಂಬಿಕ 


ಬೀರಣ 
ಣ 


ಕೆಂಜೋಡಿ 


ಬೀರಣ್ಣ 
ಡಿ 


ಕೆಂಜೋಡಿ 


ಬೀರಣ 
ಣ 


ವರ ಪ್ರದಾನ / ೧೫೮ 


ಕುಮಾರಿ! ಕುಸುಮ ಮಾಲೆಯನ್ನು ಬುಕ್ಕನ ಕೊರಳಿಗೆ ಹಾಕಿ 
ಮಾಧವನ ಮನಸ್ಸಿಗೆ ಆನಂದವನ್ನುಂಟು ಮಾಡು. ಗುರು 
ಸಮುಖದಲ್ಲಿ ಮಾಡುವ ಮಾಲಿಕಾರ್ಪಣೆಗೆ ಹೆಚ್ಚು ಮಹತ್ವ 
ಬರುವದು. 


ಸದ್ಗುರೋತ್ತಮರ ಆಶೀರ್ವಾದ ಪ್ರಭೆಯಿಂದ ಪ್ರಕಾಶಿಸುವ 
ಈ ಮಾಲೆಯನ್ನು ....... (ಬುಕ್ಕನ ಕೊರಳಿಗೆ ಹಾಕುವಳು) 


೨ನೇ ಪ್ರವೇಶ 
ಸಮಯ : ಪ್ರಾತಃಕಾಲ 

(ಕುರುಬರ ತಂಡ ಹಾಡುತ್ತ ಬರುವುದು) 

ಯೇನು ಕೆಂಜೋಡಣ್ಣ ! ಇಕಾ ನೋಡು ಈ ಬಂಗಾರದ ಖಡೆ. 
ಯುದ್ಧದಾಗ ನಾವು ಗೆದ್ದದ್ದರಿಂದ ಗುರುಗೋಳು ಬಂಗಾರದ 
ಖಡೆ ಕೊಟ್ಟಾರ 

ಬೀರಾ! ಒಮ್ಮೆಗುರುಗಳು ಕೇಳಿದರು ಏನ ಇನಾಂ ಬೇಕೋ 
ಕೆಂಜೋಡಿ ಅಂತಾ ಕೇಳಿದ್ರಪಾ ಆಗ ನಾ ಅಂದೆ ದ್ಯಾವರು 
ನಮ್ಮನಿಯಾಕಿಗೆ ದಾಗೀಣ ಬೇಕ್ರಿ ಅಂದೆ ಆಗ ಅವರು ಎಷ್ಟು 


-ದಾಗೀಣ ಕೊಟ್ರಂದೀ ಬಂಗಾರ ಬಳಿ, ಬಂಗಾರವಂಕಿ, ಬಂಗಾರ 


ಡಾಬಾ, ವಾಲೀಜೋಡ, ಮುತ್ತಿನ ಮೂಗತಿ, ಮ್ಯಾಗ ಎಡ್ಡು 
ಜರದ ಸೀರಿ ಇವೆಲ್ಲಾ ತಗೊಂಡು ಮನಿಗೆವ್ಹಾದೆ. 

ಎಣ್ಣಾ ಇವೆಲ್ಲಾ ನಾಗವ್ಹತ್ತಿಗೇನು? 

ಹೋಗೋ, ಮಂಜಾಳ ಹೋಗಲಿ ಅವೆಲ್ಲಾ ನೋಡಾಣ ನಿಮ್ಮ 
ಅತ್ತಿಬಾಯಿ ತಗದಳು. 

ಪಾಪಾ! ಬಾಯಿ ತೆಗಿದೇನು ಮಾಡ್ಕಾಳು ದಾಗೀನೆ ನೋಡಾಣ 
ಹೆಣ್ಣ ದೆವ್ವ ಸುದ್ದಾಬಾಯಿ ತೆಗಿತಾವ ನಾಗವ್ವತ್ತಿ ಮನಸ್ಕಾಳು 
ಪಾಪ ಬಾಯಿ ತೆಗಿದ ಏನ ಮಾಡ್ಕಾಳು ಹೂ ಮುಂದ? 


ಕೆಂಜೋಡಿ 


ಬೀರಣ್ಣ 
ಣ 


ಕೆಂಜೋಡಿ 


ಕರಿಯಾ 
ಕೆಂಜೋಡಿ 
ಬೀರಣ 

ಣ 


ಕೆಂಜೋಡಿ 


ಣಿ 
pi 
೮ 
ಇರೆ 


tl 
yl 
ಶಿ 
ಇ 


ಹ 


ವರ ಪ್ರದಾನ 1 ೧೫೯ 


ಆ ಮ್ಯಾಗ ಕಾರಹುಣ್ಣಮಿ ಎತ್ತ ಸಿಂಗಾರಾ ಮಾಡಿದ್ದಂಗ 
ನಿಮತ್ರಿನ ಸಿಂಗಾರಾ ಮಾಡಿ ಗುರುಗೋಳ ದರಶನಕ್ಕೆ ಕರಕೊಂಡ 
ಹೋಗಿ ಗುರುವಿನ ಪಾದದ ಮ್ಯಾಗ ಕೆಡವಿದೆ. ಆಗ 
ಗುರುಗೋಳು ಹಿರಿಹಿರಿ ಹಿಗ್ಗಿ ಆ ಹಿಗ್ಗಿನ್ಯಾಗ ಹರಕಿ ಕೊಟ್ಟರು. 


ಯೇನಂತಾ ಹರಕಿ ಕೊಟ್ಟರು? 


ಗುರುಗೋಳ ಹೀಂಗಂದ್ರು: ಕೆಂಜೋಡಿ ನೀನು ಇನ್ನು ಎಂಟ 
ಮಂದಿ ಬಂಟರಾಗುವಂಥಾ ಮಕ್ಕಳನ್ನು ಹಡಿ ಗುರುಗೋಳ 
ಮನಸ್ಕಾ ಅಲ್ಲಪಾ ಅವಾ ಹಂಪಪ್ಪ....... 


ಬೀರಣ ನನದೀಟು ಕೇಳು. 
ಣ [| 
ಹೂ ಹೇಳು ಮಗನ. 
ಕರಿಯಣ್ಣ ! ಗುರುಗೋಳು ಏನು ಕೊಟ್ಟರು. 


ಯಂಣಾ! ಗುರುಗಳೋ ಏ ಮಗನ ಕರಿಯಾ ನಿನಗೇನು ಬೇಕು 
ಇನಾಮು ಅಂತಕೇಳಿದರು ದ್ಯಾವರು ತಮ್ಮ ಮಗ ಬಾಲ್ಕಾಗ 
ವಸ್ತಾ ಬೇಕ್ರಿ ಅಂದೆ. ಬಾಲ್ದೊಡವಿ ವಸ್ತಾ ಎಷ್ಟು ಕೊಟ್ರಪಾ 
ಅಂದರೆ ಮುತ್ತಿನ ಮುರವಾ, ಬಂಗಾರದ ನಾಗ ಮುರಗಿ, 
ಬಂಗಾರದ ಉಡದಾರ, ಕಡೇ, ತೋಡೇವು ಇದರಂತೆ ಯಾರ 
ಏನೇನು ಬೇಡ್ತಾರ ಅದರಂತೆ ಕೊಟ್ರಪಾ. 


ಇಂಥಾ ಮಹಾತ್ಮರು ಇರೋ ನಾಡಿನ ಪುಣ್ಯ ಖರೇ ಪುಣ್ಯ. 


ಇದಿರಲಿ ಬಿಡು ಬಂಗಾರದ ಮಳಿ ಸುರಸತೀನಿ ಅಂತಾ 
ಗುರುಗೋಳು ತಪಾ ಮಾಡಕ ಕುಂತಾರ ಮೂರು ವಾರಾ 
ಆತು. ಕಣ್ಮುಚ್ಚಿಕೊಂಡು ಸುಮಕ್ರ ಕುಂತಾರ. ಅನ್ನಯಿಲ್ಲಾ, 
ನೀರಯಿಲ್ಲಾ, ನೀಡಿಕಿಲ್ಲಾ ಏನಪಾ ಮಾರಾಯಾ ಹಂಪೆಪ್ಪ 
ಮನಸ್ಕಾ ಆಗಿ ಹುಟ್ಟಿ ಬಂದಾನ. 


ಕೆಂಜೋಡಿ 


ಬೀರಣ್ಣ 
ಣ 


ಕೆಂಜೋಡಿ 


ಡಾಂಗರಿಕ 


ಮಾಧವ 


ಭುವನೇಶ್ವರಿ 


ವರ ಪ್ರದಾನ / ೧೬೦ 


ಇಂಥ ಮಹಾತ್ಮರು ಇರೋತನಕಾ ನಾಡಿಗೇನು ಕೊರತಿ, 
ದುಸಕಾಲ ಕೇಳಬೇಡ, ನೀರಿನ ಅರಬು ಅಂತು ಇಲ್ಲೇ ಇಲ್ಲ 
ಪಿಡಗಿನ ಸುದ್ದಿ ಅಂತೂ ತೆಗಿಬ್ಕಾಡಾ, ದ್ಕಾವರು ಇಂತಾ 
ಮಹಾತರಿಗ ಚಿರಂಜೀವಿ ಮಾಡಬೇಕು. 


ಕೆಂಜೋಡಣ್ಣ 1 ನೀ ಗುರುಗೋಳ ಮ್ಯಾಲ ಕಟ್ಟಿದ ಲಾವಣಿ 


ಅನ್ನಪಾ. 
ಒಟ್ಟೂರು ಕೂಡೇ ಅನ್ನುನು. 


ಹೇಳಿಲ್ಲಾ ಅಂದಿರಿ ಕೇಳಲಿಲ್ಲಾ ಅಂದಿರಿ ನಾಳೆ ಬೆಳಗ್ಗೆ 
ಯಾವತ್ತರೂ ವಾಲಿ ಭಾಂಡಾರದ ಕಡೆಗೆ ಬರಬೇಕು. 
ಬಂಗಾರದ ಮಳೆ ಬೀಳುವುದು. ಈ ವಿದ್ಕಾನಗರವು 
ವಿಜಯನಗರ ಎಂದು ಹೊಸ ಹೆಸರನ್ನು ತಾಳುವುದು. 
(ರಫಾಂಗಟೆ ಹೊಡಿಯುವನು. ಪರದೆ ಬೀಳುವುದು) 


೩ನೇ ಪ್ರವೇಶ 
(ಹುಕ್ಕುಬುಕ್ಕರು ಬಿಚ್ಚುಗತ್ತಿಯಿಂದ ಪಹರೆ ಮಾಡುತ್ತಿರುವರು. 
ಮಾಧವಾರ್ಯರು ಸಮಾಧಿಸ್ತರಾಗಿ ಅಂತರ್‌ದೃಷ್ಠಿಯಲ್ಲಿ ದಿವ್ಯ 
ತೇಜವು ಕಂಡು ಆ ಸ್ಥಳವನ್ನು ಪ್ರಕಾಶಮಯ ಮಾಡುವುದು.) 
(ಎದ್ದು ) ಅಹಾ ! ಮಾತೇ... 


9,೧ 
~N 


21 
tl 


ದ್ಯ 

ಅಮ್ಮಾ ಧರ್ಮಕಾರ್ಯಕ್ಕಾಗಿ ಸುವರ್ಣವೃಷ್ಠಿಯನ್ನು ಸುರಿಸು. 
(ಭುವನೇಶ್ವರಿ ದರ್ಶನ) 

ಬಾಳಾ ಮಾಧವಾ! ನಿನಗೆ ಮುಂದಿನ ಜನದಲ್ಲಿ ಅಪಾರ 

ಸಂಪತ್ತಿನ ಸಹಾಯವು ದೊರೆಯುವುದು. 


ಮಾಧವ 


ಮಾಧವ 


ವರ ಪ್ರದಾನ / ೧೬೧ 


ಅಮ್ಮಾ !ಧರ್ಮ ಸಾಮ್ರಾಜ್ಯ ಕ್ಕೋಸ್ಕರವಾಗಿ ಈ ಮಾಧವನು 
ಕ್ಷಣದಲ್ಲಿಯೇ ಚತುರ್ಥಾಶ್ರಮವನ್ನು ಸ್ವೀಕರಿಸುವನು ಮಾತೆ 
ನನಗೆ ಹೊಸ ಜನ ನ್ಮ ಪ್ರಾಪವಾಯಿತಲ್ಪವೆ? 

ದಿವ್ಯ ಜ್ಞಾನಿಯಾದ ನಿನ್ನ ಇಚ್ಛೆಯು ಪೂರ್ಣವಾಗಲೆಂದು 
ಪ್ರದಾನ ಮಾಡಿರುವೆ. ಇನ್ನು ತುಸುವೇಳೆಯಲ್ಲಿ ಸುವರ್ಣ 
ಸ್ಲಿಯಾಗುವದು ಚತುರ್ಥಾಶ್ರಮವನ್ನು ಸ್ವೀಕರಿಸಿದ ನಿನ್ನನ್ನು 


ಮ್ರು ೩4ದ 


ಲೋಕವು ವಿದ್ಯಾರಣ್ಯರೆಂದು ು ಕರೆಯಲಿ. 
ಭುವನೇಶ್ವರಿ ಮಾತಾಕಿಜ್ಯೈೆ (ಹುಕ್ಕ ಬುಕ್ಕರು ಬಂದು 


sd ಎಣೆ 
ಉಟ) 
ಆತಾ 
ಆವಿ ಯ 
ಲ 


Hl 


ನಮಸ್ಕರಿಸುವರು) ಧರ್ಮಕಾರ್ಯಕ್ಕಾಗಿ ಮಾತೆಯ ವರಪ್ರದಾನ 


™ 


ವಾಗಿರುವದು. ಸಕಲರನ್ನು ಬೇಗನೆ ಬರಮಾಡು. ಉಷಃಕಾಲದ 
ಮಾರುತನು ಮಾತೆಯ ಸಂದೇಶವ ನ್ನು ಬೀರುತ್ತಿರುವನು. 


ಬುಕ್ಕರಾಯಾ!  ಸಕಲರನ್ನು ಬೇಗನೆ ಬರಮಾಡು. 
ಸದ್ಗುರೋತ್ತಮಾ. (ನಮಸ್ಕರಿಸುವನು) 

ಕುಮಾರ ! ಭುವನೇಶ್ವರಿ ಮಾತೆಯ ಆಶಿರ್ವಾದದ ಕವಚವು 
ನಿನಗಿರುವುದು. ನಿಮ್ಮಿಬ್ಬರ ಭಾವೀ ಸಂತಾನಕ್ಕಾದರೂ 
ಮಾತೆಯ ಆಶೀರ್ವಾದದ ಕವಚವು ಇಯಿರುವುದು. 
(ಎಲ್ಲರೂ ಬರುವರು) ಎಲವೋ ಮಾತೆಯ ಜಯ 
ಯಕಾರವನ್ನು ಹೀಗೆ ಮಾಡಬೇಕಲ್ಲ ಜಯ ಜಯ ಕಾರದ 
ನಿಯಿಂದ ಸದಾನಂದದಲ್ಲಿ 2 ನಗ್ನವಾಗಿದ್ದ ಈಶ್ವರೀ ಶಕ್ತಿಯು 
ಜಾಗ್ರತಿಯನ್ನು ಹೊಂದಬೇ ಕು. ಜಯ ಕಾಂಯ ಶಬ್ದಗಳು 
ಹವೆಯಕೆ ತೆರೆಗಳನ್ನು ಎಬ್ಬಸುತ್ತ ಆಸೇತು 
ಹಿಮಾಚಲದವರನ್ನು ಪವಿತ್ರಗೊಳಿಸಲಿ. ಅದೋ ನೋಡಿ ಗಗನ 
ಮಂಡಲವನ್ನು ಭೇದಿಸಿ ಜಗನಾತೆಯು ತನ್ನ ವರದ ಹಸ್ತದಿಂದ 
.. ಹೂಂ ಭುವನೇಶ್ವರಿ ಮಾತಾಕಿ ಜಯ. (೩ಸಲ ಅನ್ನುವರು) 


ದಿವ್ಯ ಪ್ರಕಾಶ ಕಂಡು ಸುವರ್ಣ ವೃಷ್ಠ್ಟಿಯಾಗುವದು. 


ಓಟ 


(ಪರದೆ ಬೀಳುವುದು) 


ಬೀರಣ 
ಣ 


ಮುದುಕ 


ಬೀರಣಾ 
ಣ 
ಮುದುಕ 


ಬೀರಣ್ಣ 
ಣ 


ವರ ಪ್ರದಾನ / ೧೬೨ 


೪ನೇ ಪ್ರವೇಶ 

(ಸ್ಥಳ : ವಿದ್ಯಾನಗರ ಬೀದಿ) 
ಏನು ಅಜ್ಜಯ್ಕಾ! ಮೊಮ್ಮಗನನ್ನು ಕರೆದುಕೊಂಡು ಎತ್ತ 
ಹೊರಟಿರುವಿ. ಜನರ ಗಲಾಟೆಯಲ್ಲಿಸಿಕ್ಕು ಜಿಲಿಜಿಲಿಯಾಗುವಿ 
ಎಲ್ಲಿಗೆ ಹೋಗಬೇಕೆಂದು ಹೊರಟಿ. 
ಹುಕ್ಕಪ್ಪ ದೊರಿ ಸಿಂಹಾಸನ ಏರತಾರಂತೆ ಅದನ್ನ ನೋಡಾಕ 
ಹೊಕ್ಕೀನಿ. (ಪದ ಅನ್ನುವನು) ತಮ್ಮಾ ನೀನು ಯಾರು? 
ನಿಮ್ಮ ಹಳೇಮನಿ ಸಿದ್ದಣ್ಣನ ಮಗಾ ಬೀರಾ! 
ಛೇ ಹೋಗ! ಹಂಗಾರ ಏನ ಹೇಳಲಿ ಅಲ್ಲಿಗೇ ನನ್ನ ಕರಕೊಂಡು 
ಹೋಗು. 
ಹೂಂ ಯಜ್ಞಾ! ಆ ಪದಾ ಇನ್ನೊಮ್ಮೆ ಪೂರಾ ಅನ್ನು (ತೆರೆಯಲ್ಲಿ 
ನಗಾರಿಸಪ್ಪಳ) ಅರಮನಿಯಾಗ ನಗಾರಿ ನುಡಿಯಾಕ ಹತ್ಯು. 
ಹೂಂ ಹೋಗೋಣ ನಡಿ. 


(ಹೋಗುವರು) 


೫ನೆಯ ಪ್ರವೇಶ 


(ವಿಜಯನಗರದ ಸಭಾಮಂದಿರ ಯಾವತ್ತರೂ ಕುಳಿತಿರುವರು.) 


ಮಾಧವ 


ವೀರಶಿರೋಮಣಿಗಳೇ! ಕನ್ನಡ ನಾಡಿನ ಸೌಭಾಗ್ಯದ ಮಂಗಲ 
ದಿನವು ತಮ್ಮೆಲ್ಲರ ಅಲೌಕಿಕವಾದ ತೇಜಸ್ಸಿನಿಂದ 
ಉದಯವಾಗಿರುವುದು. ವಿಜಯನಗರ ಸಾಮ್ರಾಜ್ಯಾಂಕುರವು 
ಅಂಕುರಿಸಲಿಕ್ಕೆ ರಣವೀರ ರಕ್ತದ ಮಾಂಸವು ಪೌಷ್ಠಿಕ 
ಪ್ರದವಾಯಿತು. ಭುವನೇಶ್ವರಿ ಮಾತೆಯ ವರಪ್ರದಾನದಿಂದ 
ಎಂದೂ ಮರೆಯದ ಕರ್ನಾಟಕ ಸಾಮ್ರಾಜ್ಯವು ನಾಡಿನ 
ಹೃತ್ಹಟಲದಲ್ಲಿ ಬೇರೂರಿರುವುದು. ವೀರರೇ! ಭುವನೇಶ್ವರಿ 
ಮಾತೆಯನ್ನು ಸರಿಸುತ್ತ ನಿಮ್ಮ ಸಾನಂದವನ್ನು ತೋರ್ಪಡಿಸಿರಿ. 


ಜಯೋಪದಾರ : 


ಮಾಧವ 


ಹುಕ್ಕ 


ಮಲೀಕ 


ಮಾಧವ 


(ಜಯ ಜಯಕಾರ) ಕುಮಾರಾ! ಕರ್ನಾಟಕ ಸಾಮ್ರಾಜ್ಯದ 
ಭುವನೇಶ್ವರಿ ಮಾತೆಯ ವರಪ್ರದಾನದಿಂದ ಪ್ರಭಾ 
ಪೂರ್ಣವಾಗಿರುವ ಈ ಸಿಂಹಾಸನವನ್ನೇರಿ ಸಕಲರಿಗೂ - 
ಆನಂದವನ್ನು ನೀಡು. (ಹುಕ್ಕನು ಸಿಂಹಾಸನ ಏರುವನು) 
(ಮಾಧವನು ಹುಕ್ಕನ ತಲೆಯ ಮೇಲೆ ಕಿರೀಟ ಹಾಕುವನು) 
ಭುವನೇಶ್ವರಿ ಮಾತಾಕಿ ಜಯ! 

ರಾಜಾಧಿರಾಜ ಹುಕ್ಕಮಹಾರಾಜ ಕಂಪಲಿ ಸುಭೇದಾರರ 
ಆಗಮನ. 

ಬುಕ್ಕರಾಯ ಹೋಗಿ ಮಲೀಕನಾಯಬರನ್ನು ಎದುರುಗೊಂಡು 


ಕರೆದು ಕೊಂಡು ಬಾ (ಕರೆತರುವನು) 


ಬರಬೇಕು. ಖಾನಬಹಾದ್ದೂರರು ಈ ಪೀಠವನು 
ಲಂಕರಿಸಬೇಕು. 

(ನೃತ್ಯವಾಗುವದು) 
ವೀರರೇ! ತಮಗೆ ಆನಂದದಾಯಕ ವೃತ್ತಾಂತವನ್ನು 
ನಿವೇದಿಸಲು ಮನಸ್ಸಿಗೆ ಬಹು ಆನಂದವಾಗುವದು. ದಿಲ್ಲಿಯ 
ಸುಲ್ತಾನ ಮಹಮದ ತುಘಲಕನು ಹುಕ್ಕ ದೊರೆಗಳನ್ನು “ದಕ್ಷಿಣ 
ಭಾರತ ಕಾ ರಾಜಾ” ಎಂದು ಪ್ರಕಟಿಸಲಿಕ್ಕೆ ತಮ್ಮ 


' ಒಪ್ಪಿಗೆಯನ್ನುಕೊಟ್ಟಿರುವರು. ಹಾಗೂ ವಸ್ತಗಳನ್ನು ಅರ್ಪಿಸಲು 


ಆ ಟ್ಸ 
ಸಹ ಕಳುಹಿಸಿಕೊಟ್ಟಿರುವರು. ನಾನು ರಾಜಧಾನಿಗೆ 


ಹೊರಡುವೆನು. ಹುಕ್ಕದೊರೆಗಳು - ಕಂಪಲಿಯ ಸಂಬಂಧವಾಗಿ . 
ಇಂತಿಷ್ಟು ಹಣವನ್ನು ಕಳುಹಿಸಿ ಕೊಡಬೇಕೆಂದು ದಿಲ್ಲಿಗೆ ಹೋಗಿ 
ಸುಲ್ತಾನರ ಆಜ್ಞೆಯಂತೆ ಹಿಂದಿನಿಂದ ಕಳುಹಿಸುವೆನು. ಹುಕ 
ದೊರೆಗಳಲ್ಲಿಯೂ ನಮ್ಮಲ್ಲಿಯೂ ಇರುವಂಥ ಮಿತೃತ್ವಕ್ಕೆ 
ಕೊನೆಯವರೆಗೂ ಹಿಂದೂ ಮುಸಲ್ಮಾನರಲ್ಲಿ 
ಕಂಗೊಳಿಸುತ್ತಿರಲೆಂದು ಖುದಾನಲ್ಲಿ ಪ್ರಾರ್ಥಿಸುತ್ತೇನೆ. 


ಆ 


ಸಜ್ಜನರೇ! ಕರ್ನಾಟಕ ಸಾಮ್ರಾಜ್ಯ ವೃಕ್ಷದ 
ಆನಂದದಾಯಕವಾದ ಛಾಯೆಯಲ್ಲಿ ಧರ್ಮಕ್ಕೂ, ನ್ಯಾಯಕ್ಕೂ, 


ಎಲ್ಲರೂ 
ಮಾಧವ 


ಹುಕ್ಕ 


ಮಾಧವ 


ವರ ಪ್ರದಾನ / ೧೬೪ 


ವಿದೈೆಕ್ಕೂ ಯೋಗ್ಯವಾದ ಮರ್ಯಾದೆಯು ದೊರೆಯುವದು. 
ಕರ್ನಾಟಕ ಸಾಮ್ರಾಜ್ಯವೆಂದರೆ, ಧರ್ಮ ಸಾಮ್ರಾಜ್ಯ ನ್ಯಾಯ 
ಸಾಮ್ರಾಜ್ಯ, ಹುಕ್ಕ ಕುಮಾರನ ಪ್ರಜಾ ಜನರಲ್ಲಿ ಎಷ್ಟೋ 
ಜನ ಹರಿಭಕ್ತರು, ಎಷ್ಟೋ ಜನ ಹರಭಕ್ತರು ಇರುವರು, 
ಹರಿಹರರಲ್ಲಿ ಭೇದವಿಲ್ಲೆಂಬುದು ಜಗತ್ತಿಗೆ ತೋರಿಸುವದಕ್ಕಾಗಿ 
ಹರಿಹರರು ಒಂದೇ ರೂಪದಿಂದ ಹರಿಹರದಲ್ಲಿ 
ವಾಸಮಾಡಿರುವರು. ಇದೇ ಭೂಕೈಲಾಸ. ಇದೇ ವೈಕುಂಠ. 
ಸಜ್ಜನರೇ! ಪರಮಾತ್ಮನ ಪ್ರತಿನಿಧಿ ಎನಿಸುವ ರಾಜನು ಕೂಡಾ 
ಹಾಗೇ ಇರಬೇಕಲ್ಲವೇ! ಅದಕ್ಕೋಸ್ಕರವಾಗಿ ಹುಕ್ಕನಿಗೆ ಹರಿಹರ 
೦ದು ನಾಮಕರಣ ಮಾಡುವೆ. 
ರಾಜಾಧಿರಾಜ ಹರಿಹರ ಮಹಾರಾಜಕಿ ಜಯ್‌! 


ಬುಕ್ಕರಾಯ! ಸಿಂಹಾಸನ ಪರವಾಗಿ ಖಾನಬಹಾದ್ದೂರ ಮಲೀಕ 


ನಾಯಬರಿಗೆ ಪೂಮಾಲೆಯನ್ನು ಹಾಕಿ ನಿರೋಪವನ್ನು ಕೊಡು. 
(ಬುಕ್ಕನು ಮಾಲೆ ಹಾಕುವನು. ಮಲೀಕ ಸಾಯಬ 
ಹೋಗುವನು) ಕುಮಾರಾ ! ಸಕಲವೂ ಪಂಪಾಪತಿಯ 
ಹೆಸರಿನಿಂದಲೇ ನಡೆಯತಕ್ಕದ್ದು. ಮಾನವನ ಪ್ರತಿಕಾರ್ಯವನ್ನು 
ಶಿವಾರ್ಪಣವೆಂದು ಮಾಡತಕ್ಕದ್ದಲ್ಲವೇ? ಆದ್ದರಿಂದ ಕರ್ನಾಟಕ 
ಸಾಮ್ರಾಜ್ಯದ ನಾಣ್ಯಗಳ ಮೇಲೆ “ವಿರೂಪಾಕ್ಷ” ಎಂಬ ಹೆಸರು 
ಕಂಗೊಳಿಸುತ್ತಿರಲಿ. 
ಸದ್ಗುರುವಿನ ಆಜ್ಞೆಯು ಶಿರಸಾಮಾನ್ಯವಾಗಿರುವದು. 
ಭುವನೇಶ್ವರಿ ಮಾತೆಯ ವರಪ್ರದಾನ ಪ್ರಭಾವದಿಂದ 
ವಿಜಯನಗರದ ಸಾಮ್ರಾಜ್ಯವು ದಿನೇ - ದಿನೇ 
ವರ್ಧಿಸುತ್ತಿರಲೆಂದು ಆ ಜಗದೀಶನನ್ನು ಪ್ರಾರ್ಥಿಸಿರಿ. 

ಮಂಗಲ 

ಸಮಾಪ್ತ 


ಶುಭಮಸ್ತು 





